ಮಾನವಿಕ ಕರ್ಣಾಟಕ 


ಸಂಪುಟ ೧೦ ಸಂಚಿಕೆ ೧ 


ಮೈಸೂರು 

ಷ್‌ 
ಮೈಸೂರು ವಿಶ್ವನಿದ್ಯಾನಿಲಯ 
೧೯೭೬೯ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ಶಾಸ್ತ್ರ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ 
ಅನುವಾದಿತ ಲೇಖನಗಳನ್ನು ಮಾನವಿಕ ಕರ್ಣಾಟಕದಲ್ಲಿ ಪ್ರಕಟಸಲಾಗು 
ವುದು. ಲೇಖನ ಅನುವಾದವಾಗಿದ್ದಕಿ ಮೂಲ ಲೇಖಕರ ಮತ್ತು ಲೇಖನದ ಹೆಸರು 
ಗಳನ್ನೂ ಲೇಖನದ ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ 
ಪ್ರಕಾಶಕರ ಸಮ್ಮತಿಯನ್ನೂ ಲೇಖನದೊಂದಿಗೆ ಕಳುಹಿಸಬೇಕು. 

೨ ಲೇಖನವನ್ನು ಕಾಣೆಜದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರೆ 
ಬೇಕು ; ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ 
ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಕಳುಹಿಸಿಕೊಡಬೇಕು. 

೩ ಲೇಖನಕ್ಕೆ ಆವಶ್ಯಕವಾದ ಚಿತ್ರಗಳಿದ್ದರೆ ಅವನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; 
ಅವುಗಳಲ್ಲಿ ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನ್ನೂ ಸೂಚಿಸಬೇಕು. 

೪ ಸ್ವೀಕೃತವಾಗದ ಲೇಖನಗಳನ್ನು ಹಿಂದಕ್ಕೆ ಪಡೆಯಬಯಸುವವರು 
ಈ ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚಿ ಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದೆರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಚವನ್ನು ಲೇಖಕರೇ ವಹಿಸಿಕೊಳ್ಳಬೇಕು, 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕ 
ರಿಂದ ಬರುವ ವಿಚಾರಸ್ರಜೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವು 
ಗಳನ್ನು ಪ್ರಕಟಸುವ, ಬಿಡುವ ಅಥವಾ ಸೂಕ್ಷ ಬದಲಾವಣೆ ಮಾಡುವ 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ. 


೭ ಮಾನವಿಕ ವಿಸಯಗಳಿಗೆ ಸಂಬಂಧಿಸದ ಕನ್ನಡ ಅಥವಾ ಇಂಗ್ಲಿಷ್‌ 
ಪುಸ್ತ ಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡು 
ಪ್ರತಿ ಕಳುಹಿಸಿಕೊಡಬೇಕು. 


೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತ ಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸಗಂಗೋತ್ರಿ, 
ಮೈ ಸೂರು-೫೭೦೦೦೬ ನಿಂಬ ವಿಳಾಸಕ್ಕೆ ಕಳುಹಿಸಬೇಕು. 


ಮಾನವಿಕ ಕರ್ಣಾಟಕ 


ಸಂಪುಟಿ ೧೦ ಸಂಚಿಕೆ ೧ 


೩೭ 


ನವಂಬರ" ಸಂಚಿಕೆ 


NE ಮಸೂರು 
ಮೈಸೂರು ವಿಶ್ರವಿದ್ಯಾನಿಲಯ 
೧೯೭೯ 


TAKA, Kannada quarterly of the University 


MANAVIKA KARNA 
r 1, November 1979. Edited by Dr.B.R. 


Mysore. Volume 10, Numbe 
and Dr. B.S. Srikantaradhya. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ. ಮಾ. ನಾಯಕ 


ಸಂಪಾದಕರು 
ಡಾ. ಬಾ. ರಾ. ಗೋಪಾಲ್‌ 


ಪ್ರಕಾಶಕರು 
ಪ್ರಭುಶಂಕರ 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ 


ಮುದ್ರಕರು 


ತ್ತ ಎಚ್‌. ನರಸಣ್ಣ 
ಶಕರು, ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ ' 
ಮೈಸೂರು ೫೭೦೦೦೬ 


ನಿಷಯ ಸೂಚಿ 


ಕವಲೇದುರ್ಗ ಮಹಾಮಹತ್ತಿನಮಠದ 
ಮೂರು ಹೊಸ ತಾಮ್ರಶಾಸನಗಳು 
ಜಾವಾದಲ್ಲಿ ಭಾರತೀಯ ಸಂಸ್ಕೃತಿಯ 
ಪ್ರಭಾವ 


ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ 

ಪ್ರಜ್ಞೆ ಮತ್ತು ಪ್ರೇಮಚಂದರು 

ಕೊಳಚೆಪ್ರದೇಶಗಳು--ನಗರೀಕರಣದ 
ಪವೇ? 

ಕನ್ನಡನಾಡಿನ ಅರಬ್ಬೀ ಮತ್ತು ಫಾರ್ಸೀ 

ಶಾಸನಗಳು 


ಶ್ರೀಯುತರಾದ ಪುಟ 
ಫೆ. ಮೊಹಮ್ಮದ್‌ ಶರೀಫ್‌ ೧ 
ಮೂಲ: ತ್ರಿನಿಕ್ರಮ ೭ 
ನಾರಾಯಣನ" 
ಅನು : ಶಿವರಾಮ ಕಾರಂತ 
ಡಿ. ವಿ. ಕೆ. ಮೂರ್ತಿ ೨೫ 
ಇ. ಡಿ. ಹೆಗ್ಗಡೆ ೪೩ 
(ಡಿ 


ಮೂಲ: ಜಡ್‌, ಎ. ದೇಸಾಯಿ ೫೩ 
ಅನು: ಸಿ, ಜಿ ಪುರುಷೋತ್ತಮ 


ಈ ಸಂಚಿಕೆಯ ಲೇಖಕರು 


೧ ಕೆ. ಮೊಹಮ್ಮದ್‌ ಶರೀಫ್‌ 


೨. ಶಿವರಾಮ ಕಾರಂತ 
೩. ಡಿ. ವಿ. ಕೆ. ಮೂರ್ತಿ 


೪. ಓ., ಡಿ. ಹೆಗ್ಗಡೆ 


ಸಿ, ಜಿ. ಪುರುಷೋತ್ತಮ 


ಶಾಸನ ಸಹಾಯಕರು, ಎಪಿಗ್ರಾಫಿಯ ಕರ್ನಾಟಿಕ 
ವಿಭಾಗ, ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸಗಂಗೋತ್ರಿ, ಮೈಸೂರು ೫೭೦೦೦೬ 
ಕನ್ನಡದ ಖ್ಯಾತ ಲೇಖಕರು, ಸಾಲಿಗ್ರಾಮ, 
ಉಡುಪಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 
ಪ್ರಕಾಶಕರು, ರಾಮಯ್ಯರ್‌ರಸ್ತೆ, ಕೃಷ್ಣಮೂರ್ತಿ 
ಪುರಂ, ಮೈಸೂರು ೫೭೦೦೦೪ 

ಅಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, 
ಮಂಗಳಗಂಗೋತ್ರಿ, ಮಂಗಳೂರು 

ಸಂಸ್ಕೃತ ಪ್ರಾಧ್ಯಾಪಕರು, ಮಹಾರಾಜ ಕಾಲೇಜು, 
ಮೈಸೂರು, 


ಕೆ. ಮೊಹಮ್ಮದ್‌ ಶರೀಫ್‌ 


ಕವಲೇದುರ್ಗ ಮಹಾಮಹತ್ತಿನಮಠದ ಮೂರು 
ಹೊಸ ತಾಮ್ರಶಾಸನಗಳು 


ಕವಲೇದುರ್ಗ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲ್ಲೂಕಿಗೆ ಸೇರಿದ ಒಂದು ಗ್ರಾಮ. ಇದಕ್ಕೆ ಕವಲೇದುರ್ಗ, 
ಕವಿಲೇದುರ್ಗ, ಕವುಲೇದುರ್ಗ ಮತ್ತು ಕೌಲೇದುರ್ಗ ಎಂಬೆಲ್ಲ ಹೆಸರುಗಳು ಇವೆ. ಕೆಳದಿ ಅರಸರ 
ಶಾಸನಗಳಲ್ಲಿ ಇದನ್ನು "ದುರ್ಗ', " ಭುವನಗಿರಿದುರ್ಗ' ಎಂದು ಕರೆದಿದ್ದಾರೆ. ಇದು ಕೆಳದಿ ಅರಸರ 
ನಾಲ್ಕನೆಯ ರಾಜಧಾನಿ. ಇಲ್ಲಿ ಈ ಅರಸರ ಕಾಲದಲ್ಲಿ ದುರ್ಗದ (ಕವಲೇದುರ್ಗದ) ತಿಮ್ಮಣ್ಣನೆಂಬು 
ವನು ಕಟ್ಟಿಸಿದ ಮಹಾಮಹತ್ತಿನಮಠವೆಂಬ ಒಂದು ವೀರಶೈವಮಠವಿದೆ. ಇಲ್ಲಿ ಕೆಳದಿ ಅರಸರಿಗೆ 
ಸೇರಿದ ಸುಮಾರು ೭೦-೮೦ ತಾಮ್ರಶಾಸನಗಳು3, ಓಲೆಗರಿಗಳು ಇವೆ. ಇವುಗಳಲ್ಲದೆ ಆ ಮಠದಲ್ಲಿ 
ಮೂರು ಅಪ್ರಕಟಿತ ತಾಮ್ರಶಾಸನಗಳು ಇದ್ದು ಅವನ್ನು ಶ್ರೀ ವೀರಭದ್ರ ಶಿವಾಚಾರ್ಯಸ್ವಾಮಿಗಳು 
ನನಗೆ ಪ್ರಕಟಿಸಲು ಕೊಟ್ಟರು. ಹೀಗೆ ಪ್ರಕಟಿಸಲು ನೆರವಿತ್ತ ಇವರಿಗೆ ನನ್ನ ಕೃತಜ್ಞತೆಗಳು ಸಲ್ಲಬೇಕು. 


ಈ ಮೂರು ತಾಮ್ರಶಾಸನಗಳು ಒಂದೊಂದು ಹಲಗೆಯವಾಗಿದ್ದು ಅವುಗಳ ಮೇಲುಭಾಗದಲ್ಲಿ 
ಒಂದು ರಂಧ್ರವಿದೆ. ಒಂದು ಹಲಗೆಯ ಮೇಲುಭಾಗದಲ್ಲಿ ಮಾತ್ರ--ಬಲಭಾಗದಲ್ಲಿ ಚಂದ್ರ ಮತ್ತು 
ಲಿಂಗ ಹಾಗೂ ಎಡಭಾಗದಲ್ಲಿ ಬಸವನ ಚಿತ್ರಗಳನ್ನು ಕೆತ್ತಿದೆ. ಇವುಗಳಲ್ಲಿ ಮೊದಲನೆಯ ತಾಮ್ರಪಟ 
೧೩ ಅಂಗುಲ ಉದ್ರ ಹಾಗೂ ೮ ಅಂಗುಲ ಅಗಲ, ಎರಡನೆಯ ಪಟ ೧೬9 ಅಂಗುಲ ಉದ್ದ ಹಾಗೂ 
೧೦& ಅಂಗುಲ ಅಗಲ ಮತ್ತು ಮೂರನೆಯ ಪಟ ೧೨8 ಅಂಗುಲ ಉದ್ದ ಹಾಗೂ ೯9 ಅಂಗುಲ 
ಅಗಲ ಇವೆ. ಮೊದಲ ಎರಡು ಶಾಸನಗಳ ಹಲಗೆಗಳ ಎರಡೂ ಕಡೆಗಳಲ್ಲೂ ಬರವಣಿಗೆ ಇದೆ. 
ಮೂರನೆಯ ಶಾಸನದಲ್ಲಿ ಹಲಗೆಯ ಒಂದು ಕಡೆಯನ್ನು ಮಾತ್ರ ಕಂಡರಿಸಿದೆ. ಲಿಪಿ ಸವೆದುಹೋಗ 


ದಂತಿರಲು ಹಲಗೆಗಳ ಅಂಚನ್ನು ಕಂಡರಿಸಿರುವ ಮುಖದ ಕಡೆ ಸ್ವಲ್ಪ ಉಬ್ಬಿಸಿದೆ. 


ಈ ಮೂರು ತಾಮ್ರಶಾಸನಗಳಲ್ಲಿ ಮೊದಲೆರಡು ಕೆಳದಿ ದೊರೆ ಬಸವಪ್ಪನಾಯಕನಿಗೂ ಉಳಿದ 
ಒಂದು ಶಾಸನ ಈತನ ಮಗ ಸೋಮಶೇಖರನಾಯಕನಿಗೂ ಸೇರಿವೆ. 

ಈ ಮೂರು ಶಾಸನಗಳ ಲಿಪಿ ಮತ್ತು ಭಾಷೆ ಕನ್ನಡ. ಪ್ರಾರಂಭದಲ್ಲಿನ ಶಂಭುವಿನ ಸ್ತುತಿ ಹಾಗೂ 
ಕೊನೆಯಲ್ಲಿರುವ ಶಾಪ ಪದ್ಯಗಳು ಹೊರತಾಗಿ ಉಳಿದ ಶಾಸನ ಭಾಗ ಗದ್ಯದಲ್ಲಿವೆ. ಎರಡು ಮತ್ತು 
ಮೂರನೆಯ ಶಾಸನಗಳ ಕೊನೆಯಲ್ಲಿ ಶ್ರೀ ಸದಾಶಿವ ಎಂಬ ಅಂಕಿತವಿದೆ. 


1. ನೋಡಿ: "ಕವುಲೇದುರ್ಗದ ಶಾಸನಗಳ ಸಮಿಕ್ಷೆ ', ಮಾನವಿಕ ಕರ್ಣಾಟಕ, ಸಂಪುಟ ೮, ಸಂಚಿಕೆ ೨ 
(೧೯೭೮) ಮತ್ತು " ಕವುಲೇದುರ್ಗ ಒಂದು ಐತಿಹಾಸಿಕ ಅವಲೋಕನ ' ಮಾನವಿಕ ಕರ್ಣಾಟಕ 
ಸಂಪುಟ ೪, ಸಂಚಿಕೆ ೩ (೧೯೭೪) 


ಮಾನವಿಕ ಕರ್ಣಾಟಕ 


ಮೊದಲೆರಡು ಶಾಸನಗಳು ಕೆಳದಿ ಅರಸ ಬಸವಪ್ಪನಾಯಕ ಹಾಕಿಸಿರುವ ಇತರ ತಾಮ್ರಶಾಸನ 
ಗಳಂತೆಯೇ ಇದು ಅದರಲ್ಲಿ ಅರಸನ ವಂಶಾವಳಿಯನ್ನು ಹೀಗೆ ಕೊಟ್ಟಿದೆ. 


ಸದಾಶಿವರಾಯನಾಯಕ 


ಸೋಮಶೇಖರನಾಯಕ 
(ಪತ್ನಿ) 
ಚೆನ್ನಮ್ಮಾಜಿ 
| 
ಬಸವಪ್ಪನಾಯಕ 


ಇವುಗಳಲ್ಲಿ ಕೆಳದಿ ಅರಸರ ಅನೇಕ ತಾಮ್ರಶಾಸನಗಳಲ್ಲಿ ಬರುವ ಹಾಗೆ ಅರಸರ ಬಿರುದಾವಳಿಗಳು ಇವೆ. ' 


ಮೊದಲೆರಡು ದಾನಶಾಸನಗಳು ಬಸವಪ್ಪನಾಯಕನು " ಮಹಾಮಹತ್ತಿನವೊಳಗಾದ ಯೆರಡು ' 
ದಂಡದಮಠದ ಪಟ್ಟದಗುರು ಬಸವರಾಜದೇವರ ಶಿಷ್ಕ ಬಸವಪ್ರಭುದೇವರಿಗೆ ಹದಿನೈದು ಎತ್ತಿನ ' 
ಮಾನ್ಯವನ್ನು' 2 ಬಿಟ್ಟರುವುದನ್ನು ತಿಳಿಸುತ್ತವೆ. ಇದರಲ್ಲಿ ಎರಡನೆಯ ಶಾಸನವನ್ನು ಮರಿಯಪ್ಪ ' 
ಎಂಬುವನು " ಇದನ್ನು (ಈ ಎತ್ತಿನಮಾನ್ಯವನ್ನು) ಬಿಟ್ಟಬಗೆ ಶಾಸನವನ್ನು ಬರೆಸಿಕೊಡಬೇಕೆಂದು ಹೇಳಿದ್ದ 
ರಿಂದ' ದೊರೆಯು ಶಾಸನವನ್ನು ಬರೆಸಿಕೊಟ್ಟನೆಂದು ಹೇಳಿದೆ. ಅರಸನು ಎತ್ತಿನಮಾನ್ಯವನ್ನು 
ಬಿಡುವಾಗ "ಯೊ ಯೆತ್ತಿನ ಮೇಲೆ ಅಡಿಕೆ ಮೆಣಸು ರುಲ್ಲಿಪಟ್ಟೆಕವಾಡ ಮುಂತಾದ ಘಡಿಸಿನ ಸರಕು 
ಹೊರತ್ತಾಗಿ ಹೇರಿಕೊಂಬ ಜಿನಿಸು ಅಕ್ಕಿ ಭತ್ತ ರಾಗಿ ಉಪ್ಪು ಹುಳಿ ವಿದಳ ಬೂಸ ಯೆಂಣೆ ತುಪ್ಪ * 
ಕಾಯಿ ಬೆಲ್ಲ ಕಾಚು ಖೊಬರಿ ಕತ್ತ ಕಬ್ಬುನ ಉತ್ತತ್ತೆ ಖರ್ಜೂರ ಅರಿಸಿನ ಶುಂಠಿ ಉಳ್ಳಿ 
ಮುಂತಾದ ಜಿನಿಸುಗಳಿಗೆ' ಸುಂಕವನ್ನು ಮಾನ್ಯಮಾಡಿಕೊಟ್ಟಿದ್ದಾನೆ. ಅಲ್ಲದೆ ಈ " ಜಿನಿಸನು ದುರ್ಗ ಹೌ 
(ಕವಲೇದುರ್ಗ), ಯಿಕ್ಕೇರಿ (ಇಕ್ಕೇರಿ) ಮತ್ತು ಘಟ್ಟದ (ದಕ್ಷಿಣ ಕನ್ನಡ ಜಿಲ್ಲೆ) ಕೆಳಗಣ ಹೋಬಳಿ 
ಸುಂಕದಲ್ಲಿ ಯತ್ತುಗಳ ವರ್ನ ವಯಸ್ಸು ಬರಸಿಕಿ ಯೂ ಪ್ರಮಾಣು ಜಿನಿಸನು ಹೇರಿಕೊಂಡು ಷಡ್ಡರುಶ 
ನಕ್ಕೂ ನಿಡಿಮಾಡಿಕೊಂಡು '4 ಹಾಗೂ " ಶಿಷ್ಕಪಾರಂಪರ್ಯ್ಯವಾಗಿ ಆಚಂದ್ರಾರ್ಕಸ್ಥ್ಮಾಯಿಗಳಾಗಿ ಸುಖದಿಂ 
ಮಠದ ಧರ್ಮವ ನಡಸಿಕೊಂಡು ಬಾಹದೆಂದು' ಶಾಸನದಲ್ಲಿ ಹೇಳಿದ್ದಾನೆ. 


ನ್ನ ಭೈರಾ 


2. ಎತ್ತಿನಮಾನ್ಯ ಅಂದರೆ ಎತ್ತಿನ ಮೇಲೆ ಹೇರಿಕೊಂಡು ಬರುವ ವಸ್ತುಗಳ ಮೇಲೆ ಹಾಕುವ 
ತೆರಿಗೆಯ ಮನ್ನ (ಮಾನ್ಯ). ಕೆಳದಿ ನಾಯಕರ ಅನೇಕ ಶಾಸನಗಳಲ್ಲಿ ಇದೇ ರೀತಿ ಮಹತ್ತಿನ 
ಮಠಗಳಿಗೆ ಎತ್ತಿನ ಮೇಲೆ ಹೇರಿಕೊಂಡು ಬರುವ ವಸ್ತುಗಳ ಮೇಲೆ ತೆರಿಗೆ ಮನ್ನ ಮಾಡಿದ್ದನ್ನು 
ನಾವು ನೋಡಬಹುದು. ನೋಡಿ: M.A.R. ೧೯೪೩-೩೭, EC: 71111 Tl 
೪೨, ೬೮, ೬೯ ಇತ್ಯಾದಿ. 


3. ಮಠಗಳಿಗೆ ಬಿಟ್ಟ ಎತ್ತಿನಮಾನ್ಕದ ದುರುಪಯೋಗವಾಗಬಾರದೆಂಬುದೇ ಹೀಗೆ ಹೇಳಿರುವುದರ 
ಉದ್ದೇಶ. 


4. ಅಂದರೆ ಭಾರತೀಯ ತತ್ವಶಾಸ್ತ್ರದ ಷಟ್‌ದರ್ಶನಗಳ ಅಧ್ಯಯನ ನಡಸಿಕೊಂಡು ಹೋಗುವುದು 


ಎಂದರ್ಥ. ಇದನ್ನು ನಾವು ಈ ಅರಸರ ಅನೇಕ ತಾಮ್ರಶಾಸನಗಳಲ್ಲಿ ಕಾಣಬಹುದು. 
ನೋಡಿ: E.C. VIII Tl; ೪೨, ೪೪, ೪೫, ೪೭, ೪೮ ಇತ್ಯಾದಿ. 


ಕವಲೇದುರ್ಗ ಮಹಾಮಹತ್ತಿನಮಠದ ಮೂರು ಹೊಸ ತಾಮ್ರಶಾಸನಗಳು ೩ 


ಮೊದಲನೆಯ ಶಾಸನದಲ್ಲಿ ದಾನಕೊಟ್ಟದ್ದು ಶಕವರುಷ ೧೬೨೯ನೆಯ ವ್ಯಯಸಂವತ್ಸರದ ಮಾಘ 
ಶು ೫ ಎಂದಿದೆ. ಇದು ಕ್ರಿ. ಶ. ೧೭೦೭ರ ಜನವರಿ ೨೭ ಸೋಮವಾರಕ್ಕೆ ಸರಿಹೊಂದುತ್ತದೆ. ಎರಡನೆಯ 
ಶಾಸನದಲ್ಲಿ ದಾನಕೊಟ್ಟದ್ದು ಶಕವರುಷ ೧೬೩೨ನೆಯ ವಿರೋಧಿಸಂವತ್ಸರದ ಕಾರ್ತಿಕ ಶುದ್ಧ ೫ 
ಎಂದಿದೆ. ಈ ತೇದಿ ವಿವರಗಳು ಕ್ರಿ. ಶ. ೧೭೦೯ರ ಅಕ್ಟೋಬರ್‌ ೨೬, ಬುಧವಾರಕ್ಕೆ ಸರಿಹೋಗುತ್ತವೆ. 
ದತ್ತಿಗಳು ಒಂದೇ ಮಠಕ್ಕೆ ಸೇರಿದ್ದು ಅರಸನು ಅವುಗಳನ್ನು ಬೇರೆ ಬೇರೆ ಕಾಲದಲ್ಲಿ ಹಾಕಿಸಿದ್ದಾನೆ. 
ಬಹುಶಃ ಇವೆರಡೂ ದಾನಗಳು ಒಂದೇ ಆಗಿದ್ದು ಮೊದಲು ಕೊಟ್ಟ ದಾನವನ್ನು ಎರಡನೆಯ ಶಾಸನ 
ದಲ್ಲಿ ಪುನಃ ಸ್ಥಿರಪಡಿಸಿರಬಹುದು. 

ಈ ಶಾಸನಗಳಲ್ಲಿ ದೊರೆ ಬಸವಪ್ಪನಾಯಕನ ಬಗೆಗಾಗಲಿ ಇತರ ರಾಜರ ವಿಷಯದಲ್ಲಾಗಲಿ 
ಹೊಸ ಬೆಳಕು ಬೀಳುವುದಿಲ್ಲ. ಈಗಾಗಲೇ ದೊರೆತಿರುವ ಬಸವಪ್ಪನಾಯಕನ ಹಲವಾರು ತಾಮ್ರ 
ಶಾಸನಗಳ ಸಾಲಿಗೆ ಇವು ಸೇರುತ್ತವೆ. 

ಮೂರನೆಯ ಶಾಸನವು ಕೆಳದಿ ಅರಸ ಸೋಮಶೇಖರನಾಯಕನ ಕಾಲಕ್ಕೆ ಸೇರಿದ್ದು. ಆತನ 
ಅನೇಕ ತಾಮ್ರಶಾಸನಗಳಂತೆಯೇ ಇದ್ದು ಅದರಲ್ಲಿ ಅರಸನ ವಂಶಾವಳಿಯನ್ನು ಹೀಗೆ ಹೇಳಿದೆ. 


ಸದಾಶಿವನಾಯಕ 
| 
ಶಿವಪ್ಪನಾಯಕ 
| 
ಸೋಮಶೇಖರನಾಯಕ 


ಸೋಮಶೇಖರನಾಯಕ 


ಇಲ್ಲಿ ಅರಸರ ವಂಶಾವಳಿಯನ್ನು "ಕೆಳದಿ ಸದಾಶಿವರಾಯನಾಯಕರ ವಂಶೋದ್ಭವರಾದ ಶಿವಪ್ಪ 
ನಾಯಕ '...ಎಂದು ಹೇಳಿದೆ. ಅಲ್ಲದೆ ಹಿಂದಿನ ಎರಡು ಶಾಸನಗಳಲ್ಲಿ ಹೇಳಿರುವ ಸಿದ್ದಪ್ಪನಾಯಕನ 
ಹೆಸರನ್ನು ಕೈಬಿಟ್ಟಿದೆ. 

ಅರಸನ ಅನೇಕ ಬಿರುದಾವಳಿಗಳಾದ ನಂತರ ಈ ಶಾಸನ ಒಂದು ದಾನದ ಸಂಗತಿಯನ್ನು 
ತಿಳಿಸುತ್ತದೆ. ಅರಸನು " ಅಳವಿಂಡಿ ಕೆಂಚಸಿದ್ದೆದೇವನ ಶಿಷ್ಯ ನಿರ್ವಾಣದೇವ ಎಂಬುವನ ಕೈಯ್ಯಲ್ಲಿ 
ಒಂದುನೂರ ಹಂನೆರಡುವರೆ ವರಹಗಳನ್ನು ಅರಮನೆಗೆ ಪಡೆದುಕೊಂಡು ಜೆನಿಸೀಮೆಗೆ ಸೇರಿದ ಚಿಕ್ಕ 
ಮಯಿಶೆ (ಚಿಕ್ಕ ಮಹಿಷೆ) ಗ್ರಾಮದಲ್ಲಿ ಅದೇ ನಿರ್ವಾಣದೇವನು ಕಟ್ಟಿಸಿದ ವಶೀಕ್ರುತಮಠದ ಧರ್ಮಕ್ಕೆ 
ಸ್ವಾಸ್ತಿಯನು ಶಿವಾರ್ಪಿತವಾಗಿ ಕೊಟ್ಟನೆಂದು ಹೇಳಿದೆ. ದಾನ ಪಡೆದವನು “ಯೂ ಭೂಮಿಗೆ ನೆಟ್ಟ ಲಿಂಗ 
ಮುದ್ರೆ ಕಲ್ಲಿನೊಳಗುಳ್ಳ ನಿಧಿನಿಕ್ಷೇಪಜಲಪಾಶಾಣಅಕ್ಷೀಣಿಆಗಾಮಿಸಿಧಸಾಧ್ಯಂಗಳೆಂಬ ಅಷ್ಟಭೋಗ 
ತೇಜಸ್ವಾಮ್ಯಂಗಳನು ಪೂರ್ವಮರಿಯಾದೆಯಲ್ಲಿ ಆಗುಮಾಡಿಕೊಂಡು ' ಶಿಷ್ಯಪಾರಂಪರ್ಯ್ಯವಾಗಿ 
ಅನುಭವಿಸಿಕೊಂಡು ಬರಬೇಕೆಂದು ಶಾಸನದಲ್ಲಿ ಹೇಳಿದೆ. 

ಈ ದಾನಕೊಟ್ಟದ್ದು ಶಕವರುಷ ೧೬೪೨ನೆಯ ವಿಕಾರಿಸಂವತ್ಸರದ ಭಾದ್ರಪದ ಶು ೧೫ರಲ್ಲಿ. 
ಈ ತೇದಿ ವಿವರಗಳು ಕ್ರಿ. ಶ. ೧೭೧೯ರ ಆಗಸ್ಟ್‌ ೦೮ ಮಂಗಳವಾರಕ್ಕೆ ಸರಿಹೊಂದುತ್ತವೆ. 

ಈ ಶಾಸನದಲ್ಲಿ ಕೆಳದಿ ಧೊರೆ ಸೋಮಶೇಖರನಾಯಕನ ಬಗೆಗಾಗಲಿ, ಇತರ ದೊರೆಗಳ ವಿಷಯ 
ಗಳಲ್ಲಾಗಲಿ ಹೊಸ ಬೆಳಕು ಬೀಳುವುದಿಲ್ಲ. ಈಗಾಗಲೇ ದೊರೆತಿರುವ ಸೋಮಶೇಖರನಾಯಕನ 


ಹಲವಾರು ತಾಮ್ರಶಾಸನಗಳ ಸಾಲಿಗೆ ಇದು ಸೇರುತ್ತದೆ. 


ಮುಂಭಾಗ 


ಹಂಭಾಗ 


ಪಿಪಿ. 
೨೩. 


5. ನೋಡಿ: E.C. 1111. T1, ೫೫ ಇತ್ಯಾದಿ. 


ಕೆಳದಿ ಅರಸರು ದತ್ತಿ ಕೊಟ್ಟಿರುವ ಮಠಗಳಲ್ಲಿ ಮಹತ್ತಿನಮಠಗಳವೇ ಹೆಚ್ಚು ಸಂಖ್ಯೆ. 
ಆದರೂ ಕೆಲವು ವಶೀಕೃತ ಮಠಕ್ಕೂ ಅವರು ದತ್ತಿಕೊಟ್ಟರೆಂಬುದಕ್ಕೆ ಇದೂ ಒಂದು ನಿದರ್ಶನ? ' 

ಕೆಳದಿ ರಾಜ್ಯದ ವೀರಶೈವ ಮಠಗಳಲ್ಲಿ ಮಹತ್ತಿನಮಠಗಳೇ ಹೆಚ್ಚು. ಇವಲ್ಲದೆ ಸುಮಾರು ' 
೮-೧೦ ವಿರಕ್ತಮಠಗಳು, ಒಂದೆರಡು ವಶೀಕೃತ ಮಠಗಳು ಮತ್ತು ಇತರೆ ಚಿಕ್ಕಪುಟ್ಟ ಮಠಗಳು ಇದ್ದ ' 
ನಿದರ್ಶನಗಳು ಇವರ ಶಾಸನಗಳಲ್ಲಿವೆ. ಒಟ್ಟಿನಲ್ಲಿ ಕೆಳದಿ ರಾಜ್ಯದಲ್ಲಿ ಕಂಡುಬರುವ ಕೆಲವೇ ವಶೀಕೃತ 
ಮಠಗಳ ಸಾಲಿಗೆ ಇದೂ ಸೇರುತ್ತದೆ. ವಶೀಕೃತ ಮಠವೆಂದರೆ ಬಹುಶಃ ವೀರಶೈವ ಮಠಗಳಲ್ಲಿನ 
ಒಂದು ವರ್ಗ ಅಥವ ಮಹಾಮಹತ್ತಿನ ಅಧೀನದಲ್ಲಿರುವ (ವಶೀಕೃತ) ಮಠವಾಗಿರಬಹುದು. 


೪888893 8ರರಿರಿಗಿ ೧೧೯೫೫ ೫ ಟ೦ 


ಮಾನವಿಕ ಕರ್ಣಾಟಕ 


ಶಾಸನಗಳ ಪಾಠಗಳು 


ಒಂದನೆಯ ತಾಮ್ರಶಾಸನ 


ನಮಸ್ತುಂಗಶಿರಶ್ವುಂಬಿಚಂದ್ರಚಾಮರಚಾರವೇ ತ್ರೈಲೋಕ್ಯ 4 
ನಗರಾರಂಭಮೂಲಸ್ತಂಭಾಯ ಶಂಭವೇ ಸ್ವಸ್ತಿ ಶ್ರೀಜಯಾ Ml 
ಭ್ಯುದಯ ಶಾಲಿವಾಹನಶಕವರುಷ ೧೬೨೯ನೆಯ ವ್ಯಯಸಂವ - 
ತ್ಸರದ ಮಾಘ ಶು ೫ ಲು ಶ್ರೀಮತ್ತುಸಜ್ವ ನಶುಧಶಿವಾಚಾರಸ 
೦ಪಂನ ದೇವಾಪ್ರುಧ್ವೀ ಮಹಾಮಹತ್ತಿನೊಳಗಾದ ಯೆರಡುದ 
೦ಡದಮಠದ ಪಟ್ಟದಗುರು ಬಸವರಾಜದೇವರ ಶಿಶ್ಯರು ಬಸ 
ವಪ್ರಭುದೇವರಿಗೆ ಯಡವಮುರಾರಿ ಕೋಟೆಕೋಳಾಹಲ ವಿಶು 
ಧವೈದಿಕಾದ್ವೈತಸಿಧಾಂತ್ರಪ್ರತಿಷ್ಮಾಪಕ ಶಿವಗುರುಭಕ್ತಿಪರಾಯ 

ಣರಾದ ಕೆಳದಿ ಸದಾಶಿವರಾಯನಾಯಕರ ವಂಶೋದ್ಭವರಾ 

ದ ಸಿದಪ್ಪನಾಯಕರ ಪ್ರಪೌತ್ರರು ಶಿವಪ್ಪನಾಯಕರ ಪೌತ್ರ 

ರು ಸೋಮಶೇಖರನಾಯಕರ ಧರ್ಮಪತ್ನಿಯರಾದ ಚೆಂನಂ 
ಮ್ಮಾಜಿಯವರ ಪುತ್ರರು ಬಸವಪ್ಪನಾಯಕರು ಬರಸಿಕೊಟ್ಟ 
ಯೆತ್ತಿನಮಾನ್ಯದ ಶಾಸನದ ಕ್ರಮವೆಂತ್ತೆಂದರೆ ಯೂ ಮಠದ 
ಧರ್ಮಕ್ಕೆ ಬಿಟ್ಟ ಮಾನ್ಯದ ಯೆತ್ತು ನಡೆ ೧೫ ಹದಿನೈದು ಯೆತ್ತಿನ 
ಮಾನ್ಯವನು ಶಿವಾರ್ಪಿತವಾಗಿ ಬಿಟ್ಟೆವಾಗಿ ಯೂ ಯೆತ್ತಿನ ಮೇಲೆ ಅ 
ಡಿಕೆ ಮೆಣಸು ರುಲಿಪಟ್ಟೆಕವಾಡ ಮುಂತ್ತಾದ ಘಡಿಸಿನ ಸರ 

ಕು ಹೊರತ್ತಾಗಿ ಹೇರಿಕೊಂಬ ಜಿನಿಸು ಅಕ್ಕಿ ಭತ್ತ ರಾಗಿ ಉಪ್ಪು ಹು 
೪ ವಿದಳ ಬೂಸ ಯೆಂಣೆ ತುಪ್ಪ ಕಾಯಿ ಬೆಲ್ಲ ಕಾಚು ಖೊಬರಿ ಕ 
ತ್ತ ಕಬುನ ಉತ್ತುತ್ತೆ ಖರ್ಜೂರ ಅರಿಶಿನ ಶುಂಠಿ ಉಳಿಮುಂತ್ತಾ 

ದ ಜಿನಿಸನು ದುರ್ಗ ಯಿಕೆರಿ ಘಟ್ಟದ ಕೆಳಗಣಹೋಬಳಿ ಸು 
೦ಕದಲ್ಲಿ ಸಹ ಯೆತ್ತುಗಳ ವರ್ನ ವಯಸನು ಬರಸಿ ಯೂ ಪ್ರ 


ಮಾಣು ಜಿನಿಸನು ಹೇರಿಕೊಂಡು ಷಡ್ಡರುಶನಕ್ಕೂ ನಿಡಿಮಾ 
ಡಿಕೊಂಡು ನಿಂಮ ಶಿಶ್ಯಪಾರಂಪರ್ಯ್ಯವಾಗಿ ಆಚಂದ್ರಾ 


೨೪ ರ್ಕಸ್ಮಾಯಿಗಳಾಗಿ ಸುಖದಿಂ ಮಠದ ಧರ್ಮವ ನಡಸಿಕೊಂ 
೨೫. ಡುಬಾಹದೆಂದು ಬರಸಿಕೊಟ ಶ್ರ ಯೆತ್ತಿನಮಾಂನ್ಯದ ಧ 
೨೬. ರಮ್ಮಶಾಸನ ಆದಿತ್ಯಚಂದ್ರಾವನಿಲೋನಳಶ್ವ ದ್ಕೌರ್ಭೂ 
೨೭. ಮಿರಾಪೋಹ್ರುದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉ 
೨೮. ಬೇ ಚ ಸಂಧ್ಯೋ ಧರ್ಮಶ್ಚ ಜಾನಾತಿ ನರಸ್ಯ ಉೃ್ರತ್ತಂ ದಾನ 
೨೯... ಪಾಲನಯೋರ್ಮಧ್ಯೇ ದಾನಾಛ್ರೇಯೋನುಪಾಲನಂ ದಾನಾ 
೩೦. ತ್ಸ್ವರ್ಗಮವಾಪ್ನೋತಿ ಪಾಲನಾದಚುತ್ತಂ ಪದಂ 
ಎರಡನೆಯ ತಾಮ್ರಶಾಸನ 
ಮುಂಭಾಗ 
೧. ನಮಸ್ತುಂಗಶಿರಶ್ದುಂಬಿಚಂದ್ರಚಾಮರಚಾರವೇ ತ್ರೈಲೋಕ್ಕನಗರಾರಂಭ 
೨. ಮೂಲಸ್ತಂಭಾಯ ಶಂಭವೇ ಸ್ವಸ್ತಿ ಶ್ರೀಜಯಾಜ್ಯು ದಯ ಶಾಲಿವಾಹನಶಕ 
೩. ವರುಷ ೧೬೩೨ನೆಯ ವಿರೋಧಿಸಂವತ್ಸರದ ಕಾರ್ತೀಕ ಶುಧ ೫ ಲು ಶ್ರೀಮತ್ಸಜ್ಜನ 
೪. ಶುಧಶಿವಾಚಾರಸಂಪಂನ ದ್ಕೇವಾಪ್ರುಥ್ವೀ ಮಹಾಮಹತ್ಲಿನವಳಗಾದ ಯೆರಡು 
೫. ದಂಡದಮಠದ ಪಟ್ಟದಗುರು ಬಸವರಾಜದೇವರ ಶಿಶ್ಯರು ಬಸವಪ್ರಭುದೇ 
೬. ವರಿಗೆ ಯೆಡವಮುರಾರಿ ಕೋಟೆಕೋಳಾಹಳ ವಿಶುಧವೈದಿಕಾದ್ವೈತಸಿಧಾಂತ 
೭. ಪ್ರತಿಷ್ಟಾಪಕ ಶಿವಗುರುಭಕ್ತಿಪರಾಯಣರಾದ ಕೆಳದಿ ಸದಾಶಿವರಾಯನಾಯಕರ 
೮. ವಾಹನ ವರಾದ ಸಿದ್ಧಪ್ಪನಾಯಕರ ಪ್ರಪೌತ್ರರು ಶಿವಪ್ಪನಾಯಕರ ಪೌತ್ರರು 
ದ್ದು ಸೋಮಶೇಖರನಾಯಕರ ಧರ್ಮಪತ್ನಿಯರಾದ ಚೆಂನಂಮ್ಮಾ! ಜಿಯವರ ಪುತ್ರ 
೧೦. ರು ಬಸವಪ್ಪನಾಯಕರು ಬರಸಿಕೊಟ್ಟ ಯೆತ್ತಿನಮಾನ್ಯದ ಧರ್ಮಶಾಸನದಕ್ರ 
೧೧. ಮವೆಂತ್ತೆಂದರೆ ಯೂ ಮಠದ ಧರ್ಮಕ್ಕೆ ಬಿಟ್ಟ ಮಾನ್ಯದ ಯೆತ್ತಿಗೆ ಶಾಸನವ ಬರಸಿಕೊಡ 
೧೨. ಬೇಕೆಂದು ಮರಿಯಪ್ಪನವರು ಹೇಳಿದ್ದರಿಂದ ಬರಸಿಕೊಟ್ಟದು ಯೊ ಮಠದ ಧರ್ಮಕ್ಕೆ 
೧೩. ಬಿಟ್ಟ ಮಾನ್ಯದ ಯೆತ್ತು ನಡೆ ೧೫ ಹದಿನೈದು ಯೆತ್ತಿನಮಾನ್ಯವನು ಶಿವಾರ್ಪಿತವಾಗಿ ಬಿ 
೧೪. ಟ್ವಿವಾಗಿ ಯೂ ಯೆತ್ತಿನಮೇಲೆ ಅಡಕೆ ಮೆಣಸು ರುಲ್ಲಿಪಟ್ಟೆಕವಾಡ ಮುಂತ್ತಾ 
೧೫. ದ ಘಡಿಸಿನ ಸರಕು ಹೊರತ್ತಾಗಿ ಹೇರಿಕೊಂಬ ಜಿನಿಸು ಅಕ್ಕಿ ಭತ್ತ ರಾಗಿ ಉಪು ಹು 
೧೬. ೪ ವಿದಳ ಬೂಸ ಯೆಂಣೆ ತ್ತುಪ್ಪ ಕಾಯಿ ಬೆಲ್ಲ ಕಾಚು ಖೊಬರಿ ಕತ್ತ ಕಬ್ಬುನ ಉತ್ತುತ್ತೆ ಖ 
೧೭. . ರ್ಜೂರ ಅರಿಸಿನ ಶುಂಠಿ ಉಳ್ಳಿ ಮುಂತ್ತಾದ ಜಿನಿಸನು ದುರ್ಗಯಿಕ್ಕೇರಿ ಘಟ್ಟದ ಕೆಳಗ 
೧೮. ಣಹೋಬಳಿ ಸುಂಕದಲ್ಲಿ ಸಹ ಯೆತ್ತುಗಳ ವರ್ನ ವಯಸ್ಸನು ಬರಸಿ ಯೊ ಪ್ರಮಾ 
ರ್ರ. ಣುಜಿನಿಸನು ಹೇರಿಕೊಂಡು ಷಡ್ಡರುಶನಕ್ಕೂ ನಿಡಿಮಾಡಿಕೊಂಡು ನಿಂಮ ಶಿಶ್ಯ 
೨೦. ಪಾರಂಪರ್ಯವಾಗಿ ಆಚಂದ್ರಾರ್ಕಸ್ತಾ ಯಿಗಳಾಗಿ ಸುಖದಿಂ ಮಠದ ಧರ್ಮ. 
೨೧. ವ ನಡಸಿಕೊಂಡುಬಾಹದೆಂದು ಬರಸಿಕೊಟ್ಟ ಯೆತ್ತಿನಮಾನ್ಯದ ಧರ್ಮಶಾ 
೨೨. ಸನ ಆದಿತ [ಚಂದ್ರಾವನಿಲೋನಳಶ್ಚ ದ್ಯೌರ್ಭೂಮಿರಾಪೋಹ್ರುದಯಂ ಯೆಮ 
೨೩. ಶ್ವ ಅಹಶ್ವ ರಾತ್ರಿಶ್ಚ ಉಭೇ ಚ ಸಂಧ್ಯೇ ಧರ್ಮಶ್ಚ ಜಾನಾತಿ ನರಸ್ಕ ಉ ತ್ರಂ ದಾನಪಾ 
ಹಿಂಭಾಗ 
೨೪. ಲನಯೋರ್ಮಧ್ಯೇ ದಾನಾಛ್ರೊಯೋನುಪಾಲನಂ ದಾನಾತ್ವ್ವರ್ಗಮವಾಪ್ನೋತಿ ಪಾಲ 
೨೫. ನಾದಚ್ಯ್ಕುತಂ ಪದಂ ಸ್ವದತ್ತಾ ದ್ವಿಗುಣಂ ಪುಂಣ್ಯಂ ಪರದತ್ತಾ ನುಪಾಲನಂ 
೨೬. ಪರದತ್ತಾ ಪಹಾರೇಣ ಸ್ವದತ್ತಂ ನಿಶ್ಚ ಲಂ ಭವೇತು ಯೆತ್ರಯೋಗೀಶ್ವರಃ ಕುರ್ಕಾ 
೨೭. ತು ಶಿವಲಿಂಗಾರ್ಚನಂ 'ಸಕ್ರುತು ವ ವಸಂತಿ ತತ್ರ ತೀರ್ಥಾನಿ ಸರ್ವಾಣಿ ಸತತಂ "ಗುಹಾ 


ಕವಲೇದುರ್ಗ ಮಹಾಮಹತ್ತಿನಮಠದ ಮೂರು ಹೊಸ ತಾಮ್ರಶಾಸನಗಳು 


೬ 
೨೮. ಹೆರಸ್ಕ ಪ್ರೀಣಿತಾರ್ಥಂ ತು ಶಿವಭಕ್ತಾಯ ದೀಯ್ಯತೇ ದಾನಂ ತದ್ವಿಮಲಂ [ಪ್ರೋಕ್ತಂ] 
೨೯. ಕೇವಲಂ ಮೋಕ್ಷಸಾಧನಂ 
ಶ್ರೀಸದಾಶಿವ 
ಮೂರನೆಯ ತಾಮ್ರಶಾಸನ 
ಮುಂಭಾಗ 
೧. ನಮಸ್ತುಂಗಶಿರಶ್ವುಂಬಿಚಂದ್ರಚಾಮರಚಾರವೇ ತ್ರೈಲೋಕ್ಯನಗರಾರಂಭಮೂಲಸ್ತಂ 
೨. ಭಾಯ ಶಂ ಸ್ವಸ್ತಿ ಶ್ರೀಜಯಾಭ್ಯುದಯ ಶಾಲಿವಾಹನಶಕವರುಷ ೧೬೪೨ನೆ[ಯ] 
೩. ವಿಕಾರಿಸಂವತ್ಸರದ ಭಾದ್ರಪದ ಶು ೧೫ ಲು ಶ್ರೀಮದ್ರೆಡವಮುರಾರಿ ಕೋಟೆಕೋಳಾಹಳ 
೪. ವಿಶುಧವೈಧಿಕಾಧ್ಹೈತಸಿಧಾಂತಪ್ರತಿಷ್ಟಾಪಕ ಶಿವಗುರುಭಕ್ತಿಪರಾಯಣರಾದ ಕೆಳದಿ | 
೫. ಸದಾಶಿವರಾಯನಾಯಕರ ವಂಶೋಧೃವರಾದ ಶಿವಪ್ಪನಾಯಕರ ಪ್ರಪೌತ್ರರು ಸೋಮಶೇ ' 
೬. ಖರನಾಯಕರ ಧರ್ಮಪತ್ನಿಯರಾದ ಚೆಂನಂಮಾಜಿಯವರ ಪೌತ್ರರು ಬಸವಪ್ಪನಾಯಕ 
೭. ರ ಪುತ್ರರು ಸೋಮಶೇಖರನಾಯಕರು ಅಳವಿಂಡಿ ಕೆಂಚಸಿದ್ದೆದೇವರ ಶಿಶ್ಯರು ನಿರ್ವಾಣದೇವ ' 
೮. ರುಜೆನಿಸೀಮೆ ಚಿಕಮಯಿಶೆಗ್ರಾಮದಲು ಕಟ್ಟಿಕೊಂಡು ಯೊಹ್ಯವಶೀಕ್ರುತದಮಠದ ಧರ್ಮಕೆ ಬರ 
೯. ಸಿಕೊಟ್ಟ ಭೂದಾನಧರ್ಮಶಾಸನದ ಕ್ರಮವೆಂತೆಂದರೆ ಯೂ ಮಟದ ಧರ್ಮಕೆ ಬಿಟ್ಟ ಸ್ವಾಸ್ತಿ ತ 
ಯೊ ಚಿ 
೧೦. ಕ ಮಯಿಶೆಗ್ರಾಮದಿಂದ ಕುಳಗ ೧೬ ಕೆ ರೇಖೆ ಗ ೨೪ ಯಿಕಲಾಗಿ ಕೂಡಿದ ದಾಸೋಹದ ' 
ಸಿಸ್ತಿನಿಂ ದಲ್‌ ॥ 
೧೧. ಉಭಯಂ ಗ ೨೪ ಲ್‌ೌ॥ಕೆ ವಿವರ ನಂದಿಮಾನಿಮಠದ ಸಿದ್ದಲಿಂಗದೇವರ ಸ್ವಾಸ್ತಿನು ನೀಉ * 
ಕ್ರಯಕೆ ತೆಗದು ' 
೧೨. ಕೊಂಡಬಗೆ ನಿಂಮ ಕೈಯ ಕಾಣಿಕೆ ಗ ೩೨ನು ಅರಮನೆಗೆ ತೆಗೆದುಕೊಂಡು ಉತ್ತಾರ ಕೊಟದು ' 
ಗ೧೬ನಿಂ ' 
೧೩. ಮ ಕೈಯ ಕ್ರಯ ಗ ೮೦॥ನು ಅರಮನೆಗೆ ತೆಗದುಕೊಂಡು ಉತ್ತಾರ ಕೊಟ್ಟದು ಮೇಲುವಾಸಿ ' 
ಸಿಸ್ತಿನಿಂದಲು 
೧೪. ಗ೮೦೮ಲ್‌॥ ಉಭಯಂ ನಿಂಮ ಕೈಯ ಕಾಣಿಕೆ ಕ್ರಯ ಗ ೧೧೨॥ ನೂರಹಂನೆರಡುವರೆ ವರಹಂನೂ ' 
೧೫. ಅರಮನೆಗೆ ತೆಗದುಕೊಂಡು ಉತ್ತಾರ ಕೊಟ್ಟದು ಗ ೨೪೮್‌॥ ಯಿಪ್ಪತ್ತು ನಾಲ್ಕು ವರಹಂನೂ ಅ ' 
೧೬. ದರ ಸ್ವಾಸ್ತಿಯನು ಶಿವಾರ್ಪಿತವಾಗಿ ಕೊಟ್ಟೆವಾಗಿ ಯೂ ಭೂಮಿಗೆ ನೆಟ್ಟ ಲಿಂಗಮುದ್ರೆ ಕಲ್ಲಿ 
೧೭. ನೊಳಗುಳ್ಳ ನಿಧಿನಿಕ್ಷೇಪಜಲಪಾಶಾಣಅಕ್ಷೀಣಿಆಗಾಮಿಸಿಧಸಾದ್ಕಂಗಳೆಂಬ ಅ | 
೧೮. ಷ್ಟಭೋಗತೇಜಸ್ವಾಮ್ಯಂಗಳನು ಪೂರ್ವಮರಿಯಾದೆಯಲ್ಲಿ ಆಗುಮಾಡಿಕೊಂಡು ನಿಂಮ ಶಿ 
೧೯. ಶ್ಯಪಾರಂಪರ್ಯ್ಯವಾಗಿ ಅನುಭವಿಸಿಕೊಂಡು ಬಾಹದೆಂದು ಬರಸಿಕೊಟ್ಟ ಭೂದಾನಧರ್ಮ 
೨೦. ಶಾಸನ ಆದಿತ್ಯಚಂದ್ರಾವನಿಲೋನಳಶ್ವ ದ್ಯೌರ್ಭೂಮಿರಾಪೋಹ್ರುದಯಂ ಯಮಶ್ವ 
೨೧. ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೇ ಧರ್ಮಶ್ಚ ಜಾನಾತಿ ನರಸ್ಯ ್ರತಂ ದಾನಪಾಲನಯೋರ್ಮ ' 
೨೨. ಧೇ ದಾನಾಛ್ರೇಯೋನುಪಾಲನಂ ದಾನಾತ್ಸ್ವರ್ಗಮವಾಪ್ನೋತಿ ಪಾಲನಾದಚ್ಯುತಂ ಪದಂ ಸ್ವದ 
೨೩. ತ್ತಾ ದ್ವಿಗುಣಂ ಪುಂಣ್ಯಂ ಪರದತ್ತಾನುಪಾಲನಂ ಪರದತ್ತಾಪಹಾರೇಣ ಸ್ವದತ್ತಂ ನಿಶ್ಚಲಂಭ ' 
೨೪. ವೇತ್ತು ಯೆತ್ರ ಯೋಗೀಶ್ವರಃ ಕುರ್ಯಾತು ಶಿವಲಿಂಗಾರ್ಚನಂ ಸಕ್ರುತ್ತು ವಸಂತಿ ತತ್ರ ತೀರ್ಥಾನಿ ಸ ' 
Fk ರ್ವಾಣಿ ಸತತಂ ಗುಹಾ ಹರಸ್ಕ ಪ್ರೀಣಿತಾರ್ಥಂ ತು ಶಿವಭಕ್ತಾಯ ಧೀಯತೇ ದಾನಂ ತದ್ವಿಮಲಂ 


ಮಾನವಿಕ ಕರ್ಣಾಟಕ 


ಪ್ರೋಕ್ತಂ ಕೇವಲಂ ಮೋ ಕ್ಷಸಾಧನಂ 


ಶ್ರೀಸದಾಶಿವ 


ಮೂಲ: ತ್ರಿವಿಕ್ರಮ ನಾರಾಯಣನ್‌ 
ಅನುವಾದ: ಶಿವರಾಮ ಕಾರಂತ 


ಜಾವಾದಲ್ಲಿ ಭಾರತೀಯ ಸಂಸ್ಥ ತಿಯ ಪುಭಾವ 


ಪ್ರಸ್ತಾವನೆ 


ವಾ ದೇಶದ ಸಾಂಸ್ಕೃತಿಕ ಕುರುಹುಗಳು ಒಂದಿಷ್ಟೂ ಕೆಡದೆ, ದಿಗೆ ಶಗಳಿಗೆ ಹರಿಹಂಚಾಗಿ ಹೋಗದೆ. 

ಆ ದೇಶದಲ್ಲಿ ಇನ್ನು ಹಾಗೆಯೇ € ಉಳಿದುಕೊಂಡಿವೆ. ಗ್ರೀಸಿನ ಕಲಾಕೃ ತಿಗಳಿಗೆ ನಡೆದಂಥ ಅಪಚಾರ 
ಅಲ್ಲಿ ನಡೆದಿಲ್ಲ. ಮತಾಂಧರು ಅವುಗಳ ಮೇಲೆ ಸೇಡನ್ನು ತೀರಿಸಿಕೊಂಡಿಲ್ಲ: ಆದರೆ ೧೮೧೭ರಲ್ಲಿ 
ಇಂಗ್ಲಿಷ್‌ ಗವರ್ನರನಾದ ಸರ್‌. ಸ್ಟಾ ಫರ್ಡ್‌ ರ್ಯಾಫಲ್ಸ ಎಂಬಾತ, ಅಲ್ಲಿನ ಕಲಾವೈಭವವನ್ನು ಕುರಿತು 
ಅದ್ಭುತ ಸಂಪುಟಗಳನ್ನು ಪ್ರ ಶ್ರಕಟಿಸಿದ ಮೇಲೆ, ಅನೇಕರು ಜಾವಾ ದೇಶದ ಶಿಲ್ಪ ಗಳನ್ನು ಕದ್ದು ಹೊರಕ್ಕೆ 
ಗಿಸಿದ್ದುಂಟು. ಸ ರುವ ಶಿಲ್ಪ ಸಂಪತ್ತನ್ನು ಕಳೆದ ಶತಮಾನದಲ್ಲಿ ಗುರುತಿಸಿದ ಜಾನ್‌ 
ತ ಆ ವಿಷಯವಾಗಿ ವಿಸ್ಮಯವನ್ನು ಪ್ರಕಟಿಸಿದ್ದಾನೆ. ಆತ ೧೮೨೦ರಲ್ಲಿ ಬರೆದ ಮಾತುಗಳಿವು : 
“ ಜಾವಾ ದೇಶದ ಎಲ್ಲೆಲ್ಲೂ ಹಿಂದೂ ದೇವಾನುದೇವತೆಗಳ ಕಂಚಿನ ಮತ್ತು ಕಲ್ಲಿನ ಶಿಲ್ಪಗಳನ್ನು ಕಾಣ 
ಬಹುದು. ಹಿಂದೂ ಪುರಾಣಗಳ ಪ್ರತಿಯೊಬ್ಬ ದೇವ ದೇವತೆಯ ಪ್ರತಿಮೆಯೂ ವಿವಿಧ ರೂಪಗಳಲ್ಲಿ 
ಅಲ್ಲಿ ಕಾಣಸಿಗುತ್ತದೆ.” ಇದು ಹೇಗೆ ಸಾಧ್ಯವಾಯಿತು? ಭಾರತಕ್ಕೂ ಜಾವಾ ದೇಶಕ್ಕೂ ಇರುವ 
ಪುರಾತನ ಸಂಬಂಧವನ್ನು ಕುರಿತು ಅಲ್ಲಿ ಹಿಂದೆ ಇದ್ದ ಡಚ್‌ ಸರಕಾರದವರು ನಿರ್ವಂಚನೆಯಿಂದ 
ಪ್ರಕಟಿಸಿದ್ದಾರೆ. ಮೊದಲು ಜಾವಾ ಮತ್ತು ಸುಮಾತ್ರ ದೀಪಗಳಲ್ಲಿ ಹಿಂದುಗಳು ತಮ್ಮ ಸಾಮ್ರಾಜ್ಯ 


ವ 
ವನ್ನು ಸ್ಥಾಪಿಸಿದರು. ಲ್ಲಿಂದ ಹಿಂದುಗಳು ನೆರೆಕೆರೆಯ ದ್ವೀಪಗಳಿಗೆ ವಲಸೆ ಹೋಗಿ, ನೆಲೆಸಿದರು. 
ಇಲ್ಲೊಂದು ವೈಶಿಷ್ಟ ವಿದೆ. ಆಧುನಿಕ ಯೂರೋಪಿ ನಟ ವಿದೇಶಗಳಿಗೆ ವಲಸೆಹೋಗಿ ಅಲ್ಲಿನವರ 


ಮೇಲೆ ತಮ್ಮ "ಸಂಸ್ಕೃತಿಯನ್ನು  ಹೊರಿಸಿದಂತೆ ಹಿಂದುಗಳು ಮಾಡಲಿಲ್ಲ. ಜಾವಾಕ್ಕೆ ಹೋದ ಹಿಂದು 
ಗಳು ಅಲ್ಲಿನ `ದೇಶೀಯರೊಡನೆ ಬೆರೆತರು. ಅವರೊಡನೆ ಒಂದಾಗಿ ಅವರ ಮನಸ್ಸಿನ ಮೇಲೂ, ನಿತ್ಯ 
ಜೀವನದ ಮೇಲೂ ತಮ್ಮ ಪ್ರಭಾವ ಬಿ ಬೀರಿದರು. 


ಸಂಶೋಧನೆಯ ಮುಂದುವರಿಕೆ 


೧೬೧೯ರಲ್ಲಿ ಜಾವಾಕ್ಕೆ ಹೋದ ಡಚ್‌ ಈಸ್ಟ್‌ ಇಂಡಿಯಾ ಕಂಪೆನಿಯವರು ೧೭೭೮ರ ತನಕವೂ ಪ್ರಾಕ್ತನ 
ಸಂಶೋಧನೆಗೆ ಕ್ರೈ ಹಾಕಲಿ ಲ್ಪ. ೧೭೭೮ರಲ್ಲಿ ಅದಕ್ಕಾ ಗಿಯೇ “ ಬೆಟೇವಿಯಾ ಕಲೆ ಮತ್ತು ವಿಜ್ಞಾನ 
ಸೊಸೈಟಿ' ಎಂಬುದು ಸ್ಥಾಪನೆಗೊಂಡಿತು. ೧೮೦೦-೧೮೦೮ರಲ್ಲಿ ಅಲ್ಲಿನ ಡಚ್‌ ಗವರ್ನರನಾಗಿದ್ರ 
ನಿಕಾಲಸ್‌ ಎಂಗಲ್‌ಹಾರ್ಡ್‌ ಎಂಬಾತ ಅಲ್ಲಿನ ದೇಗುಲಗಳನ್ನು ಜೀರ್ಣೋದ್ಧಾರ ಮಾಡಿಸತೊಡಗಿದ. 


ಪ್ರಾಂಬನನ್‌ ಕಣಿವೆಯ ದೇಗುಲಗಳಲ್ಲು ಅಂಥ ಕೆಲಸ ನಡೆಯಿತು. ಆತ ಅಲ್ಲಿನ ಜಃ ಶಿಲ್ಪಗಳನ್ನು 
ಇ ನ ತಿ ಎ. 
ತನ್ನ ವಸ ತಿಯಿದ್ರ ನಿಮರಂಗ ಎಂಬಲ್ಲಿಗೆ ಒಯ್ದು ದುಂಟು. ಮುಂದೆ ಅವನ್ನು ಹಾಲೆಂಡಿನ ಲೈಡನ್‌ 


೮ ಮಾನವಿಕ ಕರ್ಣಾಟಕ 


ಮ್ಯೂಸಿಯಮಿಗೆ ಒಪ್ಪಿಸಿದರು. ಅನೇಕ ಪ್ರತಿಮೆಗಳನ್ನು ಥಾಯಿಲ್ಯಾ ೦ಡಿನ ಬಂಕಾಕ್‌ ನಗರಕ್ಕೂ 
ಸಾಗಿಸಿದ್ದುಂಟು. ಜಾವಾ ದೇಶವನ್ನು ಕುರಿತ ಅಧ್ಯಯನದ ಕೆಲಸದಲ್ಲಿ ಸರ್‌ ಸ್ಟ್ಯಾಂಫರ್ಡ್‌ ರ್ಯಾಫಲ್ಲ 
ಜಾನ್‌ ಕ್ರಾಫರ್ಡ್‌, ಕಾಲಿನ್‌ ಮೆಕೆಂಜಿ ಎಂಬುವರು ಪ್ರಸಿದ್ಧರು. ಮೆಕೆಂಜಿ ದಕ್ಷಿಣ "ಓಂದೂಸ್ಥಾ ನದಲ್ಲೂ 
ಕೆಲಸ ಮಾಡಿದಾತ. ಇನ್ನು ಪ್ರತಿಭಾಶಾಲಿಯಾದ ಡಚ್‌ ವಿದ್ವಾಂಸ ಜಾನ್‌ ಲೈಡನ್‌ ಅಲ್ಪ ಕಾಲ ಜಾವಾ 
ದಲ್ಲಿ ಸಂಶೋಧನೆ ನಡೆಸಿದ್ದುಂಟು. ಕಳೆದ ಶತಮಾನದ ಕೊನೆಯ ಭಾಗದಲ್ಲಿ ಆ ನಾಡಿನ ವೀಕ್ಷಣೆ 
ಮತ್ತು ಪ್ರಾಚ್ಯ ಸಂಶೋಧನೆಗಳ ವಿಚಾರದಲ್ಲಿ ಡಚ್‌ ಸರಕಾರವು ಹೆಚ್ಚಿನ ಕೆಲಸ ನಡೆಸಿತು. ಬೆಟೇವಿಯಾ 
ಸೊಸೈಟಿಯ ುವರು ಆ ವಿಷಯದಲ್ಲಿ ಅನೇಕ ಸಚಿತ್ರ ಲೇಖನಗಳನ್ನು ' ಪ್ರಕಟಿಸಿದರು. ಆ ಸಂಸ್ಥೆಯಲ್ಲಿ 
ಲೀಮೆನ್‌ , ಬ್ರಮಂಡ್‌, ವೈಜರಮ್ಯಾನ್‌, ಸ್ರೊನ್‌ಮ್ಯಾಕ್‌ , ಸಾಹೆರ, ಕಥ್ಸೀಸ್‌ ಮತ್ತು ಹ್ಯಾಮರ್‌ 
ರಂತಹ ಪಂಡಿತರು ದುಡಿದರು. ಈ ಶತಮಾನದ ಆರಂಭದಲ್ಲಿ ಡಚ್‌ ವಿದ್ವಾಂಸರಾದ ಹೆಂಡ್ರಿಕ್‌ 
ಕರ್ನ್‌, ಎನ್‌. ಜೆ. ಕ್ರೋಮ್‌, ಡಿ. ಫಾನ್‌ ಎರ್ಪ್‌, ಎಫ್‌. ಡಿ. ಕೆ. ಬಾಶ್‌, ಜೆ. ಇ. ಎಚ್‌. ಫೊಗೆಲ್‌ 
ಸ್ಪಟರ್‌ ಹೈಮ್‌ ಮತ್ತು ಜೆ. ಗೊಂಡಾರಂಥವರು ಗಿ ದುಡಿದರು. ಫ್ರಾನ್ಸಿನ ಎ, 
ಪ ಮತ್ತು ಕೊಯೆಡೆಸ್‌ ಎಂಬವರೂ, ಭಾರತದ ಆರ್‌. ಮುಜಮದಾರ, ಬಿ. ಛಾಬ್ರಾ, 
ಬಿ. ಸಿ. ಗಂಗೊಲಿ ಮೊದಲಾದವರೂ ಪುರಾತನ ಜಾವಾ ಸಂಸ್ಕ ಕೃತಿಯ ನನ್ನು ಕುರಿತು ನಮ್ಮ ತಿಳಿವಳಿಕೆ 
೬ನ ಹೆಚ್ಚಿಸಿ ದಾರೆ. 


ಗೆ 


ಭಾರತೀಯ ವಲಸೆ 


ಜಾವಾ ದೇಶವನ್ನು ಪೌರ್ವಾತ್ಮ ನಂದನವನ ಎಂದು ಕರೆದದ್ದು ಅತಿಶಯೋಕ್ತಿಯಲ್ಲ. ಸೂರ್ಯನ 
ಬಿಸಿಲನ್ನುಂಡು ಸೊಂಪಾದ ನಿಸರ್ಗವನ್ನು ಪಡೆದ ಅಲ್ಲಿನ ಗುಡ್ಡ ಗಾಡು, "ಹುಲ ನೆಲ ವನ 
ಸಂಪತ್ತುಗಳು ಭಾರತದ್ಯೊಶದ ನಾವಿಕರನ್ನು ಅಲ್ಲಿಗೆ ಆಕರ್ಷಿಸಿದವು. ವರಿಗೆ ಆ ನಾಡು ತಮ್ಮ 
ದೇಶದಷ್ಟೇ ಮೋಹಕವಾಗಿ ಕಾಣಿಸಿತು. ಅಲ್ಲಿನ ಜನರ ಮಿದು ಸ್ವಭಾವ. ಸೀ | ರೂಪ, ಮತ್ತು. 
ಉನ್ನತ ಸಂಸ್ಕೃತಿಗಳು ಕೂಡ ಭಾರತೇಯರನ್ನು ಆಕರ್ಷಿಸಿರಬೇಕು. ಈ ದ್ವೀಪದ ಸೆ ನು 
ಕಂಡು ಮೋಹಿತರಾದ ಭಾರತದ ನಾವಿಕರು, ಮಾತೃ ದೇಶದಲ್ಲಿ ಅದರ ಸ ಸುದ್ದಿಯನ್ನು ಹಬ್ಬಿಸಿದರು. 
ಅಲ್ಲಿಂದ ಮುಂದೆ ಭಾರತ ಮತ್ತು ಜಾವಾಗಳ ನಡುವೆ ನಡೆದ ವಲಸೆಯನ್ನು ಕುರಿ ತು ಜಿ. ಘರಾಂಡ್‌ 
ಹೀಗೆ ಬಣ್ಣಿಸಿದ್ದಾನೆ: “ಒಂದು ಸಣ್ಣ ಹಡಗು ಪಡೆ ಅಲ್ಲಿನ ರೇವಿಗೆ ಬರುತ ತ್ತದೆ. ಅದರಿಂದ ಇಳಿದ 
ನಾವಿಕರು, ಆ ನಾಡಿನ ಮುಖಂಡರಿಗೆ ಕಾಣಿಕೆಯನ್ನೊಪ್ಪಿಸಿ ಅವರನ್ನು ಒಲಿಸುತ್ತಾರೆ. ಅವರಿಗೆ 
ತಾಯತ್ತುಗಳನ್ನೋ, ಔಷಧ ಚಿಕಿತ್ಸೆಗಳನ್ನೋ ಒದಗಿಸುತ್ತಾರೆ. ಹಾಗೆ ಬಂದ ಅವರು. ತಮ್ಮ 
ನಾಡಿನ ಶ್ರೀಮಂತಿಕೆಯನ್ನು, ತಮಗಿರುವ ಮಂತ್ರಶಕ್ತಿ ಯನ್ನು, ತಮ್ಮ ವಂಶದ ಹಿರಿಮೆಯನ್ನು ಕುರಿತು 
ಬಣ್ಣಿಸಿ, ಒಲಿಸಿ ಅಲ್ಲಿನ ಜನನಾಯಕರ ಕನ್ಯೆಯರೊಡನೆ ವಿವಾಹವಾಗುತ್ತಾ ರೆ. ಅವರ ವಧುಗಳಿಂದಾಗಿ 
ಹೊರನಾಡಿನಿಂದ ಬಂದವರ ಭಾವನೆಗಳೂ. ರಾಜರನ್ನು ಕುರಿತ ನಿಷ್ಠೆಯನ್ನು, ಅವರ ಆಚಾರ ವಿಚಾರ 
ಗಳನ್ನು, ದೇವ ಪೂಜಾ ವಿಧಾನಗಳನ್ನು ಆ ನಾಡಿನಲ್ಲೂ ಪ್ರಚುರಗೊಳಿಸಿದರು. ತ 


ಜೆ. ಗೊಂಡಾ ಎಂಬವರು ತಮ್ಮ ಈಚಿನದೊಂದು ಬರವಣಿಗೆಯಲ್ಲಿ ಅಂಥದೇ ಇನ್ನೊಂದು 
ಸುಂದರಚಿತ್ರವನ್ನು ಕೊಟ್ಟಿ ದ್ರಾರೆ. - ರಾಜಕೀಯ ವಿಧಾನದಿಂದ ಅಲ್ಲಿನ ವಸಾಹತು 
ಗಳಲ್ಲಿ ಪಸರಿಸುವ ಬದಲು, ಸ್ನೇಹಭಾವದಿಂದ ಹಬ್ಬಿತು. ಅಲ್ಲಿಗೆ ಬಂದವರು ದೇಶೀಯ ಕುಟುಂಬ 
ಗಳೊಡನೆ ನಂಟುತನ ಬೆಳೆಸಿದರು. ತಮ್ಮ ಯುದ್ಧ ಕೌಶಲವನ್ನೋ, ಮಂತ್ರತಂತ್ರಗಳ ಮಹಿಮೆಯನ್ನೋ 
ಅವರ ಮುಂದೆ ಪ್ರಕಟಿಸಿ, ಸ್ವಳಿಕರ ಅಭಿಮಾನಕ್ಕೆ ಪಾತ್ರರಾದರು. ಆಗ ಆ ದೇಶದ ಅರಸರು ಸಹ 
ಹಿಂದೂ ಧರ್ಮವನ್ನು ಸ್ವೀಕರಿಸಿ, ಹಿಂದೂ ಸ ಸಂಸ್ಕೃತಿ ಅಲ್ಲಿ ಬೆಳೆಯುವುದಕ್ಕೆ ಕಾರಣರಾದರು. ಇಲ್ಲಿಂದ 
ವ್ಯಾಪಾರಕ್ಕಾಗಿ ಹೋದ. ವಣಿಕ್ಕುಗಳ ಜೊತೆಗೆ ಪುರೋಹಿತರೂ, ಸಾಹಿತಿಗಳೂ, ವೃತ್ತಿಕಾರರೂ 
ಹೋದರು. ಅಲ್ಲಿಗೆ ಹೋದ ಪುರೋಹಿತರು ಅಲ್ಲಿನ ಜನಕ್ಕೆ ಸಂಸ್ಕೃ ತ ಭಾಷೆಯಲ್ಲಿ ಪೂಜಾದಿ ವಿಧಾನ 
ಗಳನ್ನು ಕಲಿಸಿದರು. "ರಾಜಾ ಪ್ರತ್ಯಕ್ಷ ದೇವತಾ' ಎಂಬ ಹಿಂದೂಭಾವನೆ ಅಲ್ಲಿಯೂ ಮೂಡಿತು. 


ಜಾವಾದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ೯ 


ಅಲ್ಲಿಯೂ ವಂಶ ಪಾರಂಪರ್ಯ ಅರಸು ಪೀಳಿಗೆಯ ಕ್ರಮ ತೊಡಗಿತು. ಅವರು ನೆಲೆಸಿದ ಕೆಲವೊಂದು 
ಕೇಂದ್ರಗಳು ಕಲೆ ಮತ್ತು ಶಾಸ್ತ್ರಗಳ ಕೇಂದ್ರಗಳಾದುವು. 


ಸಾಹಿತಿಕ ಸಾಕ್ಷ್ಯಗಳು 


ಜಾವಾ ದೇಶದ ವಿಚಾರದಲ್ಲಿ ನಮ್ಮ ಪುರಾತನ ಸಂಸ್ಕೃತ ಮತ್ತು ತಮಿಳು ಗ್ರಂಥಗಳಲ್ಲಿ ಸಾಕಷ್ಟು 
ಉದಾಹರಣೆಗಳು ಇವೆ. ಜಾವಾ ಶಿಲಾ ಶಾಸನಗಳಲ್ಲಿ ಬೇಕಷ್ಟು ಸಂಸ್ಕೃತ ಶಬ್ದಗಳ ರೂಢಿ ಇದೆ. 
ಪಲ್ಲವರ ಕಾಲದಲ್ಲಿ ರೂಢಿಯಲ್ಲಿದ್ದ ಗ್ರಂಥಲಿಪಿ ಅಲ್ಲಿದೆ. ಜಾವಾನೀ ಭಾಷೆಯಲ್ಲಿ ಬೇಕೆನ್ನುವಷ್ಟು 
ಸಂಸ್ಕೃತ ಸೇರಿಕೊಂಡಿದೆ. ಜಾವಾ ದೊರೆಗಳು ವರ್ಮ ಎಂಬ ಬಿರುದನ್ನು ಸೇರಿಸಿಕೊಂಡರು. ಅಲ್ಲಿ 
ಹಿಂದೂಧರ್ಮವೂ, ಹಿಂದೂ ಸಾಮಾಜಿಕ ನೀತಿಗಳೂ ಹಬ್ಬಿರುವುದನ್ನು ಕಾಣುತ್ತೇವೆ. ಭಾರತದ 
ಕಥಾನಕಗಳು ಅಲ್ಲಿನ ಸಾಹಿತ್ಯದಲ್ಲಿ ಪ್ರಧಾನ ಪಾತ್ರ ಪಡೆದುವು. “ ವಾಲ್ಮೀಕಿ ರಾಮಾಯಣ”, “ ಹರಿ 
ವಂಶ "ದಲ್ಲು ' ಯವದ್ವೀಪ'ದ ಉಲ್ಲೇಖವಿದೆ. ಜಾವಾದಲ್ಲಿರುವ ೮ನೇ ಶತಮಾನದ ಒಂದು ಸಂಸ್ಕೃತ 
ಶಾಸನದಲ್ಲಿ ಆ ನಾಡಿನ ಹೆಸರು "ಯವದ್ವೀಪ' ಎಂದೇ ಉಲ್ಲೇಖಗೊಂಡಿದೆ. ತೊಲೆಮಿ " ಬಾರ್ಲಿ' 
ಅಥವಾ ` ಯವೆ ಗೋಧಿ” ಎಂಬ ಅರ್ಥದಲ್ಲಿ ಆ ದೇಶವನ್ನು "ಅಯಾ ಬಡಿಯೋಸ್‌ ' ಎಂದು ಕರೆದಿ 
ದಾನೆ. ಯವ ದ್ವೀಪ ಎಂಬ ಅರ್ಥದಲ್ಲಿ ಫಾ ಹೈನ್‌ ಯಿ-ಪೊ-ಟಿ ಎಂದು ಆ ದ್ವೀಪವನ್ನು ಕರೆದಿದ್ದಾನೆ. 

ತಮಿಳುನಾಡಿನ ಬೌದ್ಧ ಗ್ರಂಥವಾದ ಮಣಿಮೇಖಲೆಯಲ್ಲಿ ಬರುವ ಚಾವಕಮ್‌ ಎಂಬ ಪದ, 


' ಯಾವಕಮ್‌ ಅಥವಾ ಯವದ್ವೀಪದ ಸೂಚನೆ. ಆ ಕತೆಯಲ್ಲಿ ಬೌವಕಮಿನ ದೊರೆ ಭೂಮಿಚಂದ್ರ 


ಎಂಬವ. ಅವನ ರಾಜಧಾನಿ ನಾಗಪುರ. ಆ ಕತೆಯ ಒಂದು ಪಾತ್ರವಾದ ಆಪುತ್ರನ್‌ ಎಂಬಾತ 
ಹುಟ್ಟಿದ್ದು ಬೌವಕದಲ್ಲಿ. ಅವನ ಗುರುವಿನ ಹೆಸರು ಧರ್ಮಬೌವಕರ್‌. ಅವನನ್ನು ಭೂಮಿಚಂದ್ರ 
ದೊರೆ ದತ್ತು ತೆಗೆದುಕೊಳ್ಳುತ್ತಾನೆ. ಈ ದೊರೆಯ ಕಾಲಾನಂತರ ಆಪುತ್ರನೇ ಪುಣ್ಯರಾಜ ಇಲ್ಲವೇ 
ಧರ್ಮರಾಜ ಎಂಬ ಹೆಸರಿನ ಅರಸನಾಗುತ್ತಾನೆ. ಅವನ ಆಳ್ವಿಕೆಯಲ್ಲಿ ಬೌವಕದೇಶವು ಸಂಪದ್ಭರಿತ 
ವಾಗುತ್ತದೆ. ಆತ ಕಡಲಿನ ದಾರಿಯಾಗಿ ಬೌದ್ಧ ಧರ್ಮಕ್ಕೆ ಪ್ರಸಿದ್ಧವಾದ “ ಮಣಿಪಲ್ಲವ' ಎಂಬ 
ಒಂದು ದ್ವೀಪಕ್ಕೆ ಯಾತ್ರೆ ಕೈಗೊಳ್ಳುತ್ತಾನೆ. ಇದನ್ನೆಲ್ಲ ನೋಡುವಾಗ ದಕ್ಷಿಣ ಭಾರತದ ಬೌದ್ಧರು 
ಸಹ ಆ ಕಾಲಕ್ಕೆ ದಕ್ಷಿಣ ಸಾಗರ ದ್ವೀಪಗಳಿಗೆ ಹೋಗಿಬರುತ್ತಿದ್ದರೆಂದು ತರ್ಕಿಸಬಹುದು. 


ಫಾ ಹೈನ ಮತ್ತು ಕಾಶ್ಮೀರ ರಾಜಕುಮಾರ 


ನಿ ಚರಿತ್ರ ಕಥಾನಕಗಳಲ್ಲಿ ಯವ ದ್ವೀಪವನ್ನು ಯ-ಟಿಯಾವೊ ಎಂದು ಕರೆದಿದ್ದಾರೆ. ಅದರ ದೊರೆ 
ದೇವವರ್ಮ. ಅವನನ್ನು ಟಿಯಾವೊ ಪಯಿನ್‌ ಎಂದು ಹೆಸರಿಸಿದ್ದಾರೆ. ಈ ಬರಹದ ಕಾಲ ಕ್ರಿ. ಶ. 
೧೩೨. ಕ್ರಿ. ಶ. ೨ನೇ ಶತಮಾನದಲ್ಲೇ ಅಲ್ಲೊಂದು ಹಿಂದೂ ರಾಜ್ಯ ಇತ್ತೆಂಬುದಕ್ಕೆ ಇದು ಸಾಕ್ಷಿ. 
ಫಾ ಹೈನ್‌ ಕ್ರಿ. ಶ. ೪೧೪ರಲ್ಲಿ ಕೆಲವು ತಿಂಗಳ ಕಾಲ ಜಾವಾದಲ್ಲಿ ನೆಲೆಸಿದ್ದ. ಅಲ್ಲಿಗೆ ಹೋದ ಅವನು 
ಅಲ್ಲಿನ ಜನರ ಅನೇಕ ತಪ್ಪು ನಡವಳಿಕೆಗಳನ್ನು ಕುರಿತು ತಿಳಿಸಿರುವುದಲ್ಲದೆ. ಅಲ್ಲಿ ಬ್ರಾಹ್ಮಣ ಧರ್ಮ 
ರೂಢಿಯಲ್ಲಿತ್ತೆಂದೂ, ಬುದ್ಧ ಧರ್ಮ ಹೇಳುವಷ್ಟಿಲ್ಲವೆಂದೂ ಬರೆದಿದ್ದಾನೆ. ಫಾ ಹೈನ್‌ನ ಕಾಲದ 
ನಂತರ ಕಾಶ್ಮೀರ ದೇಶದ ಒಬ್ಬ ರಾಜಕುವರನೂ ಭಿಕ್ಷುವೂ ಆದ ಗುಣವರ್ಮ ಎಂಬವನಿಂದ ಜಾವಾ 
ದಲ್ಲಿ ಬೌದ್ಧ ಧರ್ಮಕ್ಕೆ ಪ್ರಚಾರ ದೊರೆತಿತು. ಕ್ರಿ. ಶ. ೫೧೯ರಲ್ಲಿ ಬರೆದ ಒಂದು ಗ್ರಂಥದಲ್ಲಿ ಬೌದ್ಧ 
ಸನ್ಯಾಸಿಗಳ ಮತ್ತು ಗುಣವರ್ಮನ ವಿಚಾರ ಕಾಣಲು ಸಿಗುತ್ತದೆ. ಗುಣವರ್ಮನು ಜಾವಾದ ರಾಜ 


ವವ 


ಮಾತೆಗೂ, ದೊರೆಗೂ ಬೌದ್ಧಧರ್ಮದ ದೀಕ್ಷೆ ಕೊಟ್ಟು, ಕ್ರಿ. ಶ. ೫೩೦ರಲ್ಲಿ ಚೀನಾ ದೇಶಕ್ಕೆ ಹೋದ. 
ಆರಂಭದ ಒಬ್ಬ ಜಂದೂ ಅರಸು 
ಜಾವಾದಲ್ಲಿ ದೊರೆತ ಅತ್ಯಂತ ಮೊದಲಿನ ನಾಲ್ಕು ಸಂಸ್ಕೃತಭಾಷೆಯ ಶಾಸನಗಳಲ್ಲಿ, ಹಿಂದೂ ಅರಸ 


ನಾದ ಪೂರ್ಣವರ್ಮನ ಹೆಸರು ಬರುತ್ತದೆ. ಆ ಶಾಸನಗಳಲ್ಲಿ ಮೂರು ಶಾಸನಗಳು ಬುಯಿಟೆಂಜಾರ್ಗ 


(3 


೧೦ ಮಾನವಿಕ ಕರ್ಣಾಟಕ 
ಎಂಬ ಗುಡ ಗಾಡು ಪ್ರದೇಶದ ಬಂಡೆಗಳ ಮೇಲೆ ಕೆತ್ತಲ್ಪಟ್ಟಿದೆ. ನಾಲ್ಕನೆಯ ಶಾಸನ ಬೆಟೇವಿಯಡ 
ಇ ಕರಾವಳಿಯಲ್ಲಿ ಕಾಣಃಕ್ಕಿದೆ. ಅವುಗಳ ಲಿಪಿ ದಕ್ಷಿಣ ಭಾರತದಲ್ಲಿ ಪಲ್ಲವರು ಬಳಸುತ್ತಿದ್ದ ಗ್ರಂಥ ಲಿಪಿ. 
ಜೆ. ಪಿ. ಎಚ್‌. ಫೂಗೆಲ್‌, ಅದರ ಲಿಪಿಗಾರಿಕೆಯ ಮೇಲಿಂದ, ಅದು ಐದನೆಯ ಶತಮಾನದ ಶಾಸನ 
ಎಂದಿದ್ದಾನೆ. 

ಮೊದಲ ಶಾಸನವನ್ನು ಚಿ-ಅರುತನ್‌ ಶಾಸನ ಎಂದು ಕರೆಯುತ್ತಾರೆ. ಆ ಹೆಸರಿನ ಒಂದು 
ನದೀ ಸಂಗಮದ ಒಂದು ಬಂಡೆಯ ಮೇಲೆ ಅದನ್ನು ಕೆತ್ತಿದ್ದಾರೆ. ಫೂಗೆಲ್‌ ಈ ಶಾಸನವಿರುವ ತಾವಿನಲ್ಲೇ 
ಪೂರ್ಣವರ್ಮ ದೊರೆಯ ಅಂತ್ಯಸಂಸ್ಕಾರ ನಡೆಯಿತು ಎಂದು ತರ್ಕಿಸುತ್ತಾನೆ. ನಾಲ್ಕು ಚರಣಗಳ 
ಈ ಸಂಸ್ಕೃತ ಶ್ಲೋಕಕ್ಕೂ, ದಕ್ಷಿಣಭಾರತದ ದಲವಾನೂರು ಮತ್ತು ಮಹೇಂದ್ರವಾಡಿಗಳಲ್ಲಿರುವ 
ಪಲ್ಲವ ದೊರೆ ಮೊದಲನೆಯ ಮಹೇಂದ್ರವರ್ಮನ ಶಾಸನಗಳಿಗೂ ಹೆಚ್ಚಿನ ಹೋಲಿಕೆಯಿದೆ. ಅದನ್ನು 
ಫೊಗೆಲ್‌ ಗುರುತಿಸಿದ್ದಾನೆ. ಈ ಶಾಸನ ಬರೆದಲ್ಲಿ ಎರಡು ಹೆಜ್ಜೆಗುರುತುಗಳನ್ನೂ ಕೆತ್ತಿದ್ದಾರೆ. ಶಾಸನ 
ಹೀಗಿದೆ: 
ವಿಕ್ರಾಂತಸ್ಯಾವನಿಪಥೇ: 
ಶ್ರೀಮತಃ ಪೂರ್ಣವರ್ಮಣಃ 
ತಾರೂಮ ನಗರೇಂದ್ರಸ್ಯ 
ವಿಷ್ಣಾರಿವ ಪದದ್ವಯಮ್‌ ॥ 


(ವಿಷ್ಣು ವಿನ ಪಾದಗಳ ಗುರುತಿಗೆ ಸಮಾನವಾದ ಈ ಗುರುತುಗಳು ತಾರುಮ ನಗರವನ್ನಾಳು 
ತ್ತಿದ್ರ ಪೂರ್ಣವರ್ಮ ದೊರೆಯದು.) 

ಎರಡನೆಯ ಶಾಸನವನ್ನು ಜಂಬೂ ಶಾಸನ ಎಂದು ಕರೆಯುತ್ತಾರೆ. ಅದು ಜಂಬೂ ಜಮೀನ್ನಾರಿಗೆ 
ಸೇರಿದ ಒಂದು ಗುಡ್ಡದ ಮೇಲಿದೆ. ಅದರ ಸಾರಾಂಶವಿದು: ಒಮ್ಮೆ ತಾರುಮ ನಗರವನ್ನಾಳುತ್ತಿದ್ದ 
ಸುಪ್ರಸಿದ್ಧನೂ, ಉದಾರಿಯೂ, ಕರ್ತವ್ಯ ಪರಾಯಣನೂ, ಅಸಾಮಾನ್ಯ ಜನನಾಯಕನೂ ಆದ 
ಪೂರ್ಣವರ್ಮ ಎಂಬ ಹೆಸರಿನ ದೊರೆಯ ಕವಚವನ್ನು ಹಗೆಗಳ ಕಣಿಗಳು ಎಂದೂ ನಾಟಲಾರವು. 
ಇಲ್ಲಿನ ಹೆಜ್ಜೆ ಗುರುತುಗಳೂ ಅವನವು. ಹೆಗೆಗಳ ನಗರವನ್ನು ನಾಶಗೊಳಿಸುವುದರಲ್ಲಿ ಅವನ ಸಾಮರ್ಥ್ಯ 
ಅಸದಳ. ಆತ ಆಶ್ರಯೊ ಸಾಮಂತರ ಪಾಲಿಗೆ ಎಷ್ಟು ಉದಾರಿಯೋ, ಹಗೆಗಳ ಪಾಲಿಗೆ ಅಷ್ಟೇ 
ಕಂಟಕಪ್ರಾಯ. ಈ ಶಾಸನದಲ್ಲೂ ಎರಡು ಪಾದಗಳ ಕೆತ್ತನೆ ಇದೆ. ಆ ದೊರೆಯ ಸ್ಮಾರಕವಾಗಿ. 
ಇಲ್ಲೊಂದು ದೇಗುಲ ಇದ್ದಿರಬೇಕೆಂದು ಫೊಗೆಲ್‌ ತರ್ಕಿಸುತ್ತಾನೆ. 

ಮೂರನೆಯ ಶಾಸನವನ್ನು "ಕೆಬನ್‌ ಕೊಪಿ' ಶಾಸನ ಎನ್ನುತ್ತಾರೆ. ಅದು ಕಾಫಿ ತೋಟ 
ವೊಂದರ ನಡುವೆ ಇದೆ. ಆ ಕಾಫಿ ಗಿಡಗಳನ್ನು ಸವರಿದಾಗ, ಎರಡು ನದಿಗಳ ಸಂಗಮ ಸ್ಮಾನದಲ್ಲಿ 
ಆ ಶಾಸನ ಕಾಣಸಿಕ್ಕಿತು. ಶಾಸನದ ಮೇಲ್ಗಡೆ ವೃತ್ತಾಕಾರದ ಎರಡು ಕುಳಿಗಳಿವೆ. ಅಲ್ಲಿನ ಬರಹ 
ಹೀಗೆ ಹೇಳುತ್ತದೆ: ಇಲ್ಲಿ ಕಾಣಿಸುವ ಜೋಡು ಹೆಜ್ಜೆಗಳು ತಾರುಮ ನಗರದ ಅಧೀಶ್ವರನಾದ. ಜಯ 
ಶಾಲಿಯಾದ, ಐರಾವತ ಸಮಾನನಾದ ದೊರೆಯವು. 

ನಾಲ್ಕನೆಯ ಶಾಸನ ಬಕಾಶೀ ಜಿಲ್ಲೆಯ ಟೂಗು ಎಂಬಲ್ಲಿದೆ. ಇದು ಉದ್ರದ ಶಾಸನ ಸಾಕಷ್ಟು 
ಚಾರಿತ್ರಿಕ ವಿಷಯಗಳನ್ನು ತಿಳಿಸುತ್ತದೆ. ಆ ಶಾಸನ ಹೀಗಿದೆ--ರಾಜಾಧಿರಾಜನೂ, ಪರಾಕ್ರಮ 
'ಬಾಹುವೂ ಆದ ದೊರೆಯು ಕಡಿಸಿದ ಚಂದ್ರಭಾಗಾ ನದಿಯು ರಾಜಧಾನಿಯನ್ನು ಸೇರಿದ ಬಳಿಕ ಸಾಗರ 
ವನ್ನು ಕೂಡಿಕೊಳ್ಳುತ್ತಿತ್ತು. ರಾಜ ಶ್ರೇಷ್ಠನೂ, ಧರ್ಮಿಷ್ಠನೂ, ಶ್ರೀಮಂತನೂ ಆದ ಪೂರ್ಣ 
ತ್ಕ ನ್ಯ ೬೧೨೨ ಬಿಲ್ಲು ಉದ್ದದ ಈ ತಿಳಿನೀರಿನ ಗೋಮತಿ ನದಿಯನ್ನು ಪಾಲ್ಗುಣಮಾಸ 
ೈಷ್ಣಪಕ್ಷ ಅಷ್ಟಮಿಗೆ ತೊಡಗಿ ಚೈತ್ರಮಾಸದ ತ್ರಯೋದಶಿಗೆ ಕಡಿಸಿ ಮುಗಿಸಿದ. ಮೊದಲ ನದಿ 
ಈ ದೊರೆಯ ಅಜ್ಜನೂ ರಾಜಯುಷಿಯೂ ಆದವನ ಪಾಳೆಯವನ್ನು ಕೊಚ್ಚಿ ಹಾಕಿತ್ತು. ಈಗ ಅದು 
ನೇರಾಗಿ ಕಡಲಿಗೆ ಹರಿಯುತ್ತಿದೆ. ಈ ಸಂದರ್ಭದಲ್ಲಿ ಸಾವಿರ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ 
ಮಾಡಲಾಯಿತು. y 


A 
1 


MORK NTE 


EN 
We 


Sibi 5 NE UME RES ak Pi Ad e+ 


ಜಾವಾದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ೧೧ 


ಶಾಸನಗಳಲ್ಲಿ ಒಂದೂ ಸಂಪ್ರದಾಯಗಳು 


ಜಾವಾದಲ್ಲಿ ಮೊದಲೇ ಉತ್ಕೃಷ್ಟ ನಾಗರಿಕತೆ ಇದ್ದಿತ್ತೊದೂ, ಭರತಖಂಡದ ಆರ್ಯರ ಪ್ರಭಾವ ಅದರ 
ಮೇಲೆ ಬಲವಾಗಿತ್ತೆಂದೂ ಶಾಸನಗಳಿಂದ ತಿಳಿದುಬರುವುದಾಗಿ ಫೊಗೆಲ್‌ ಹೇಳುತ್ತಾನೆ. ಈ ಶಾಸನ 
ಗಳನ್ನು ಶಿಲೆಯ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಕೆತ್ತಿದ್ದಾರೆ. ಅವು ಇಂದಿನತನಕ ಉಳಿದುಬಂದಿವೆ. 
ಹಾಗೆ ಕೆತ್ತಿದ ಲಿಪಿಕಾರರು ಜಾವಾನೀಯರಿರಬಹುದು; ಹಿಂದೂಗಳಿರಬಹುದು. ಜಂಬೂ ಮತ್ತು 
ಕೆಬನ್‌ ಕೊಪಿ ಶಾಸನಗಳಲ್ಲಿ ಕಲಾವಂತಿಕೆಯೂ ಇದೆ. ಈ ಶಾಸನಗಳನ್ನು ರಚಿಸಿದವರು ಶಾಸ್ತ್ರ ವಿಚಾರ 
ಗಳನ್ನು ಬಲ್ಲ ಪುರೋಹಿತರೋ, ಪಂಡಿತರೋ ಆಗಿರಬೇಕು. ಬಹಳಷ್ಟು ಶಾಸನಗಳು ಇಲಿ ಇಲ್ಲ 
ವಾದರೂ ಇದ್ರ ಶಾಸನಗಳು ಸರಳ ರೀತಿಯವು. ಈ ಮೊದಲು ಹೇಳಿದ ಕಾಲುವೆಯನ್ನು ಕೇವಲ 
೨೦ ದಿವಸಗಳಲ್ಲಿ ಅಗೆದು ಮುಗಿಸಿದರೆಂಬುದು ಒಂದುಮುಖ್ಯ ಸಂಗತಿ. ಅಷ್ಟೊಂದು ಪೂರ್ವದಲ್ಲಿ 
ಜಾವಾದ ನದಿಗಳಿಗೆ ಹಿಂದು ಸ್ಥಾನದ ನದಿಗಳ ಹೆಸರನ್ನೇ ಇರಿಸಿದ್ದು ಮತ್ತು, ಅಲ್ಲಿ ಪುರೋಹಿತವರ್ಗ 
ಇದ್ರದ್ದು ತಿಳಿದುಬರುತ್ತದೆ. ದಕ್ಷಿಣ ಹಿಂದೂಸ್ಥಾನದಲ್ಲಿ ಶಕವರ್ಷಗಳ ಬಳಕೆ ಇದ್ದಂತೆ ಜಾವಾದಲ್ಲಿಯೂ 
ಅದು ರೂಢಿಗೆ ಬಂದಿತ್ತು. 


ಅಗಸ್ತ್ಯನ ಆರಾಧನೆ 


ಜುಗ್ವೇದದ ಖುಷಿಯಾದ ಅಗಸ್ತ್ಯ ಭಾರತದಲ್ಲಿ ಅಷ್ಟೊಂದು ಪ್ರಖ್ಯಾತನೆನಿಸದೆ ಹೋದರೂ, ಜಾವಾ 
ದಲ್ಲಿ ಆರಾಧ್ಯ ವ್ಯಕ್ತಿಯಾಗಿದ್ದ. ಅವನದೇ ಒಂದು ಭಕ್ತವರ್ಗ ಇದ್ದಂತಿತ್ತು. ಗಡ್ಡ, ಮಾಸೆ, ಚಲುವಿನ 
ಮುಖ, ಡೊಳ್ಳು ಹೊಟ್ಟೆಗಳುಳ್ಳ ಈ ಯಷಿಯ ಸುಂದರ ಶಿಲ್ಪದ ಹೆದಿಮೂರು ವಿಗ್ರಹಗಳನ್ನು 
ಲೈಡನ್ನಿನಲ್ಲಿಯೂ. ಹದಿಮೂರು ವಿಗ್ರಹಗಳನ್ನು ಬೆಟೇವಿಯಾ ಮ್ಯೂಸಿಯಮಿನಲ್ಲಿಯೂ ಕಾಣ 
ಬಹುದು. ಜಾವಾದಲ್ಲಿ ಅಗಸ್ಕನನ್ನು " ಶಿವ ಗುರು' ಎಂದೋ " ಭಟ್ಟಾರಕ ಗುರು ' ಎಂದೋ ಕರೆಯು 
ತ್ತಾರೆ. ಅವನನ್ನು ಮಹಾಖಯಷಿ ಅಗಸ್ತ್ಯನೆಂದೇ ಅಲ್ಲಿನವರು ತಿಳಿದಿದ್ದರು. ಕ್ರಿ. ಶ. ೭೬೦ಕ್ಕೆ ಮಲಂಗ 
ಎಂಬ ಊರಿನ ಬಳಿಯ ದಿನಯ ಎಂಬಲ್ಲಿ ಒಂದು ಪುರಾತನ ವಂಶದ ದೊರೆ ದೇವಸಿಂಹ ಎಂಬಾತ 
ಅಗಸ್ತ್ಯನ ಪ್ರತಿಮೆಗಾಗಿ ಒಂದು ದೇಗುಲವನ್ನು ಕಟ್ಟಿದ್ದಾನೆ. ಆ ದೇಗುಲದಲ್ಲಿ ಅದರ ಸ್ಥಾಪನೆ ಹೇಗೆ 
ಮಾಡಿದರು ಮತ್ತು ವೇದಶಾಸ್ತ್ರ ಸಂಪನ್ನರಾದ ಪುರೋಹಿತರು ಆ ಸಮಯದಲ್ಲಿ ಏನೆಲ್ಲ ಮಾಡಿದ 
ರೆಂಬುದರ ಕುರಿತು ವಿವರಗಳೂ ಸಿಗುತ್ತವೆ. 


ಹಿಂದೂ ಮತ್ತು ಬೌದ್ಧ ರಾಜವಂಶಗಳು 


ಜಾವಾದಲ್ಲಿ ಮನುವಿನಷ್ಟೇ ಧರ್ಮಿಷ್ಕನಾದ ಸನ್ನಹ ಎಂಬ ಹಿಂದೂ ದೊರೆ ಏಳನೆಯ ಶತಮಾನದ 
ಆಳುತ್ತಿದ್ದ. ಅವನ ಮಗ ಸಂಜಯ ಎಂಬಾತ ಚಂಗಾಲ್‌ ಎಂಬಲ್ಲಿ ಕ್ರಿ. ಶ. ೭೩೨ಕ್ಕೆ ಒಂದು 
ಮೇಲೆ ಶಿವಲಿಂಗವುಳ್ಳ ಒಂದು ದೇಗುಲವನ್ನು ಸ್ಥಾ ಪಸಿದ. ಈ ಅರಸು ಮನೆತನದವರು 
ಬಳಿಕ ಸುಮಾತ್ರಾ ದ್ವೀಪದ ಒಬ್ಬ ಬೌದ್ಧ ದೊರೆ ತಮ್ಮನಾಡನ್ನು ಆಕ್ರಮಿಸಿದ ಬಳಿಕ, 
ಟು, ಮತ್ತಷ್ಟು ಪೂರ್ವದ ಪ್ರದೇಶಕ್ಕೆ ಹೋದರು. ಮಧ್ಯ ಜಾವಾ ದೇಶವನ್ನು ಕ್ರಿ. ಶ. 
ಪಣ ಎಂಬ ಬೌದ್ಧ ದೊರೆ ಆಳುತ್ತಿದ್ದನೆಂದು ಚಂಡಿ ಕಲಸನ್‌ ಎಂಬಲ್ಲಿನ ಒಂದು ಶಾಸನ 
ಈ ಪಂಚಪಣ ದೊರೆಯ ಕಾಲದಿಂದ ಎಲ್ಲೆಲ್ಲೂ ಬೌದ್ಧ ದೇಗುಲಗಳನ್ನು ಕಟ್ಟುವ 
ಹೆಚ್ಚಿತು. ಆಗಿನ ಅನೇಕ ದೇವಾಲಯಗಳನ್ನು ಕೇದು ಬಯಲುಭೂಮಿಯಲ್ಲಿ ಕಾಣ 

ಚ 
ಬಹುದು. ಜಾವಾದ ಸುಪ್ರಸಿದ್ದವಾದ ಬೋರೋಬುದುರ್‌ ಸ್ತೂಪ' ಕ್ರಿ. ಶ. ೭೭೨ರ ಕಾಲದ್ದು. 
ನೆ ಮತ್ತು ಶಿಲ್ಪಕಲೆಗೆ ಹೆಸರಾದುದು; ಈ ಕಾಲದ ಜಾವಾ ದೇಶದ ಪ್ರಭುತ್ವವನ್ನು 
ಕುರಿತು ಪಂಡಿತರಲ್ಲಿ ಅಭಿಪ್ರಾಯ ಭೇದವಿದೆ. ಕ್ರೋಮ್‌ ಮತ್ತು ಫೊಗೆಲ್‌ರು ಜಾವಾವನ್ನು ಸುಮಾತ್ರ 
ದ್ವೀಪದ ಶೈಲೇಂದ್ರ ಅರಸು ವಂಶದ ಶ್ರೀವಿಜಯ ಎಂಬ ದೊರೆ paige ಎಂಬ ಅಭಿಪ್ರಾಯ 
ಅವನ ಅಭಿಪ್ರಾಯದಂತೆ ಜಾವಾ ದೊರೆಗಳೇ 


AN ಇ 

TARE, 

ಷಹ Sk ತ್ರೆ 

GL“ ತ 6 ೭.೪ 
ಇ ತ್ಯೆ 


೩. 
€ 
ಛಃ 
3 
ke 


$9- ಹತ ಹ ) 
ತಾಳುತ್ತಾರೆ. ಸಟರಹ್ನೆಮ್‌ " ಹಾಗಲ್ಲ ಎನ್ನುತ್ತಾ. 
ಮಃ ಎ ಚ ಗೆ po ಲಿ 


೧೨ ಮಾನವಿಕ ಕರ್ಣಾಟಕ 


ಎಂಟು, ಒಂಬತ್ತನೆಯ ಶತಮಾನಗಳಲ್ಲಿ ಸುಮಾತ್ರಾ ದ್ವೀಪವನ್ನು ಆಳಿದರು. ಇಂಥ ವಿಷಯಗಳಲ್ಲಿ 
ಸಿಗುವ ಚಾರಿತ್ರಿಕ ಸಾಕ್ಷಿಗಳು ಸಾಕಷ್ಟಿಲ್ಲದುದರಿಂದ ಶಾಸನಗಳಲ್ಲಿ ಕಂಡುಬರುವ ಶ್ರೀವಿಜಯ, ಶೈ ಲೇಂದ್ರ, - pe 
ಯವ ಭೂಮಿ ಇಂಥ ಹೆ ಸರುಗಳನ್ನು ಕುರಿತು ವಿಭಿನ್ನ ಕಲ್ಪನೆಗಳು ಹುಟ್ಟಿಕೊಂಡಿವೆ. ಉದಾ a 


ಮಲಯದ ಲಿಗೋರ್‌ ಎಂಬಲ್ಲಿ ಒಂದು ಶಾಸನದಲ್ಲಿ ಕ್ರಿ. ಶ. ೭೭೫ರಲ್ಲಿ ಶ್ರೀವಿಜಯ ಮತ್ತು ಶೈಲೇಂದ್ರ 
ಎಂಬ ಹೆಸರುಗಳು ಬರುತ್ತವೆ. ಆ ಶಾಸನ ಕೆಲವು ಬೌದ್ಧ ದೇಗುಲಗಳನ್ನು ನಿರ್ಮಿಸಿದ ವಿಚಾರವನ್ನು 
ಸುತ್ತದೆ. ಶೈಲೇಂದ್ರ ಎಂಬ ಹೆಸರು ಜಾವಾದ ಕಲಸನ್‌ ಎಂಬಲ್ಲಿನ ಶಾಸನದಲ್ಲಿ ಒಂದು ದೇವಸ್ಥಾನ 


ಆ 


ಧ್ಯ ಸಂದಭ ದಲ್ಲೂ ಬರುತ್ತದೆ. ಆ ಶಾಸನದ ಕಾಲ ಕ್ರಿ. ಶ. ೭೭೮. ಜಾವಾದ / ಕೆಲೂರಾಕ ಎಂಬಲ್ಲಿನ ತ್ಲ 


. ಶ. ೭೮೨ರ ಶಾಸನದಲ್ಲಿ ಶೈಲೇಂದ್ರ ವಂಶದ ಇಂದ್ರ ಎಂಬ ದೊರೆ ಮಂಜುಶ್ರೀ ವಿಗ್ರಹವನ್ನು 
ಸ್ಲಾಪಿಸಿದ ವಿಚಾರ ಬರು ಕ “ಭಾರತದ ನಲಂದಾದಲ್ಲಿ ಕ್ರಿ. ಶ. ೮೫೫ರ ಒಂದು ತಾಮ್ರ ಶಾಸನದಲ್ಲಿ 
ಒಬ್ಬ ವಿದೇಶೀಯ ದೊರೆ ಯವಭೂಮಿಯ ದೊರೆಯೂ, ಸಮರಾಂಗಣ ವೀರನೆನಿಸಿಕೊಂಡವನೂ 
ಶೈಲೇಂದ್ರವಂಶಕ್ಕೆ ರತ್ನಪ್ರಾಯನೂ ಆದ ಅರಸು ಬಾಲಪುತ್ರ ಎಂಬಾತನ ಹೆಸರು ಪಾಲವಂಶದ ದೊರೆ 
ದೇವಪಾಲನ ಕಾಲದಲ್ಲಿದ್ದುದು ತಿಳಿದುಬರುತ್ತದೆ. ಇದರಿಂದ ಶೈಲೇಂದ್ರರು ಜಾವಾದ ಅರಸರೆಂಬುದೂ, 
ಬೌದ್ಧ ಪಂಥೀಯರೆಂಬುದೂ ಸ್ಪಷ್ಟಗೊಳ್ಳುತ್ತದೆ. 


A 


ಹಿಂದೂ ಧರ್ಮದ ಪುನರುತ್ಥಾನ 

ಮಧ್ಯ ಜಾವಾದಲ್ಲಿ ಮತರಂ ಎಂಬ ಹೊಸ ರಾಜ್ಯ ಹುಟ್ಟಿಕೊಳ್ಳುತ್ತಲೇ ಅಲ್ಲಿ ಬೌದ್ಧ ಧರ್ಮದ ಪ್ರಭಾವ 
ತಗ್ಗತೊಡಗಿ ಹಿಂದೂಧರ್ಮ ತಲೆಯೆತ್ತತೊಡಗಿತು. ಈ ವಿಚಾರ ಕೇದು ಬಯಲುಭೂಮಿಯಲ್ಲಿ 
ಬಲಿತುಂಗ ಎಂಬ ದೊರೆಯ ಕ್ರಿ. ಶ. ೮೯೮ರ ಶಾಸನದಿಂದ ತಿಳಿದುಬರುತ್ತದೆ. ಪ್ರಾಯಶಃ ಪೂರ್ವ 
ಜಾವಾದಿಂದ ಅವನ ವಂಶದವರು ಅಲ್ಲಿಗೆ ಬಂದಿರಬೇಕು. ಇವನ ಅನಂತರ ಪಟ್ಟಕ್ಕೆ ಬಂದ ದಕ್ಷ 
(ಕ್ರಿ. ಶ. ೯೧೦) ಪ್ರಾಂಬನನ್‌ ಕಣಿವೆಯಲ್ಲಿ ಅನೇಕ ಹೊಸ ದೇಗುಲಗಳನ್ನು ಕಟ್ಟಿಸಿದ. ಬೇರೋ 
ಬುದುರು ಎಂಬುದು ಬೌದ್ಧ ಸ್ಮಾರಕಗಳಿಗೆ ಹೇಗೆ ಪ್ರಸಿದ್ಧವೋ, ಹಾಗೆಯೇ ಪ ಪ್ರಾಂಬನನ್‌ ಕಣಿವೆ 
ಹಿಂದೂ ಸ್ಮಾರಕಗಳಿಗೆ ಪ್ರಸಿದ್ಧ ವಾಗಿದೆ. ಅನಂತರ ಹಿಂದೂ ದೇಗುಲಗಳ ಸಮೃದ್ಧಿ ಪೂರ್ವ ಜಾವಾ 
ದಲ್ಲಿ ಹೆಚ್ಚು ತ್ತದೆ. ಕ್ರಿ. ಶ. ೯೨೯ರಲ್ಲಿ ಪೂರ್ವ ಜಾವಾದ ದೊರೆ ಸಿಂಧುಕ ಅಥವಾ ಈಶಾನದರ್ಣ 
ಅನೇಕ ಶೈವ ದೇವಾಲಯಗಳನ್ನು ಕಟ್ಟಿಸಿದನಂತೆ. ಅವನ ತರುವಾಯ ಅವನ ಮಗಳು ಈಶಾನತುಂಗ 
ವಿಜಯಾ. ಅರಸಿಯಾದಳು. ಅವಳ ಮಗನ ಮಗಳು ಮಹೇಂದ್ರದತ್ತಾ ಅಥವಾ ಗುಣಪ್ರಿಯಾ 
ಎಂಬಾಕೆ ಸಾಹಸ ಪ್ರಸಿದ್ಧ ನಾದ ಅಯರ್ಲಂಗ (ಕ್ರಿ. ಶ. ೯೯೦) ಎಂಬ ಅರಸಿನ ತಾಯಿಯೆಂದು ತಿಳಿದು 
ಬರುತ್ತದೆ. ಈತನ ಸಾಹಸಗಳನ ನ್ನ್ನ ಬಣ್ಣಿಸ ಸುವ ಒಂದು ಶಿಲಾ ಶಾಸನ ಸಂಸ್ಕೃ ತ ಮತ್ತು ಜಾವಾದ 
`ಕವಿ' ಭಾಷೆಗಳಲ್ಲಿದೆ. ಈ ಶಾಸನ ಕಲ್ಕತ್ತಾ ಮ್ಯೂಸಿಯಮಿನಲ್ಲಿದೆ. ಈ ತಿ ಸನದಲ್ಲಿ ಮೃತನಾದ 
ಈ ದೊರೆಯ ಭಾವ ಚಿತ್ರವನ್ನು tl ವಿಷ್ಣು ವಿಗೆ ಸಮನಿಸಿ ಕೆತ್ತಿ ದಾರೆ. ಸಿಂಧ 
ನಂತರ ಬಂದ ಅನೇಕ ದೊರೆಗಳ ಹೆಸರು ಸಂಸ್ಕೃತ ಹೆಸರುಗಳಾಗಿವೆ. ಅಂಥವರಲ್ಲಿ ಧರ್ಮವಂಶ, 
ಜಯವರ್ಷ, ಕಾಮೇಶ್ವರ, ಜಯಾಭಯ ಎಂಬುವರು ಕವಿಗಳಿಗೆ ಆಶ್ರಯವಿತ್ತರು. 


ಸಾಮಾಜಿಕ ಪರಿಸ್ಥಿ ತಿ 


ಜಾವಾನೀ ಸಮಾಜದಲ್ಲಿ ನಾಲ್ಕು ವರ್ಗಭೇದಗಳಿದ್ದುವೆಂದೂ ಅವು ಹಿಂದೂ ಶಾಸ್ತ ಗಳಿಗಿಂತ ಪುರಾತನ 
ವಾದುವೆಂದು ಕರ್ನ್‌ ತರ್ಕಿಸುತ್ತಾ ರೆ. ಅವರ ಸಮಾಜನೀತಿ ಭಾರತದ ಧರ್ಮಶಾಸ್ತ್ರ ವನ್ನು ಅನುಸರಿಸಿ 
ಕೊಂಡಿದ್ದು ಸ್ಥಳಿಕ ಪರಿಸ್ಥಿ ತಿಗೆ ಬೇಕಾದ ಮಾರ್ಪಾಟನ್ನು ಮಾಡಿಕೊಂಡಿತ್ತು. ಅಲ್ಲಿನ ಸಿ ಸ್ತ್ರೀಯರ ಸ್ಮಾನ 
ಭಾರತ ದೇಶದಲ್ಲಿದ್ದ ಂತಲೂ ಉನ್ನತವಾಗಿತ್ತು. ಆ ದೇಶದವರು ಮುರ್ಮು ಶಾಸ್ತ ್ವ್ರವನ್ನು 
ಅನುವಾದಿಸಿದರು; "ಅದಲ್ಲದೆ ಶಿವಶಾಸನ. ಮತ್ತು ಸಾರಸ ಮುಚ್ಚಯ ಎಂಬ ಇನ್ನೆರಡು ನೀತಿಗ್ರಂಥಗಳು 
ಇದ್ದುವು. ಅಲ್ಲಿ ಬಹುಪತ್ನಿತ್ವ ವಾಡಿಕೆಯಲ್ಲಿದ್ದರೂ ವ ಭಿಚಾರ' ಅಪ ಪರಾಧವೆನಿಸಿತ್ತು. ಅಲ್ಲಿನದು ಯಾವ 


ಜಾವಾದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ೧೩ 


ಜ್ವೀವ ದಾಂಪತ್ಯವಾದರೂ, ಅವಶ್ಯ ಸಂದರ್ಭಗಳಲ್ಲಿ ದಾಂಪತ್ಯ ವಿಚ್ಛೇದನಕ್ಕೆ ಎಡೆ ಇತ್ತು. ಕಾಂಬೋ 
ಧಿಯ ಮತ್ತು ನೆರೆಯ ರಾಜ್ಯಗಳಂತೆ ಅಲ್ಲಿ ಯುದ್ಧದ ಹಾವಳಿ ವಿಪರೀತವಾಗಿರದಿದ್ದುದರಿಂದ ಜನತೆ 
ತೃಪ್ತವಾಗಿತ್ತು; ದೇಶದಲ್ಲಿ ನ್ಯಾಯ ನಿಷ್ಠೆ ನೆಲಸಿತ್ತು. ಆಚೀಚಿನ ರಾಜ್ಯದ ಜನಗಳಿಗೂ ಇಲ್ಲಿನವರಿಗೂ 
ತುಂಬ ವ್ಯತ್ಯಾಸವಿತ್ತು. ಜಾವಾನೀಯರು ವಿನಯಶೀಲರೂ ಕೌಟುಂಬಿಕ ಜೀವನದಲ್ಲಿ ಪ್ರೀತಿಯಿದ್ದವರೂ, 
ದೇಶ ಪ್ರೇಮಿಗಳೂ ಆಗಿದ್ರರು. ಹಿತಮಿತವಾದ ನಡವಳಿಕೆ ಅವರದಿತ್ತು. ಅಲ್ಲಿನ ರೈತರು ಶ್ರೀಮಂತ 
ರಾಗಿದ್ರಂತೆ. ಸಂಗೀತ ನರ್ತನಾದಿಕಲೆಗಳಲ್ಲಿ ಆಸಕ್ತಿಯನ್ನು ತಾಳಿದ್ದರು. 


ಆರ್ಥಿಕ ಪರಿಸ್ಥಿ ತಿ 


ಜಾವಾನೀಯರ ಪಾಲಿಗೆ ಕೃಷಿ ಅಷ್ಟೊಂದು ಕಷ್ಟ ತಮ ಕೆಲಸವಲ್ಲ. ಅಲ್ಲಿನ ಹವೆ ಉಷ್ಣವಾಗಿದ್ದರೂ, 
ಅದನ್ನು ತಣಿಸುವ ನೈಯತ್ಯ ಕ; ಮತ್ತು ಈಶಾನ್ಯ ಮಾರುತಗಳು "ಧಾರಾಳ ಮಳೆಯನ್ನು ತರು 
ತ್ತಿದ್ರವು. ಜ್ವಾಲಾಮುಖಿಗಳೂ ಕಾರುತ್ತಿದ್ದ ಬೂದಿಯ ದೆಸೆಯಿಂದ ಅಲ್ಲಿನ ನೆಲ ಸಾಕವತ್ತಾ ಗಿದ್ದು 
ಬಿಸಿಲು ಮಳೆಗಳಿರಡೂ ಹೆಚ್ಚಿದ್ದುದರಿಂದ, "ಅಲ್ಲಿನ ಸ ಸಸ್ಯ ಸಂಪತ್ತಿನಲ್ಲಿ ವೈವಿಧ್ಯವಿತ್ತು. ಬಹಳ ಪೂರ್ವ 
ಕಾಲದಲ್ಲಿ ಅವರು ತಮ್ಮ ದೇಶದಿಂದ ಕಾಳುಮೆಣಸು, ಅಕ್ಕಿ ಮತ್ತು ಬಣ್ಣ ಬಣ್ಣದ ಚಿತ್ತಾ ರಗಳನ್ನು 
ಮುದ್ರಿಸಿದ ಅರಿವೆಗಳನ್ನು ಪರದೇಶಗಳಿಗೆ ರಫ್ತು ತಾಸು, ದರು. ಹಿಂದಣ ಕಾಲದಲ್ಲಿ ಅಲ್ಲಿ ಜನ 
ಸಂಖ್ಯೆಯ ಒತ್ತಡ ಹೆಚ್ಚಿ ಲ್ಲದರಿಂದ, ಅದು ಸಾಕಷ್ಟು ಐಶ್ವ ರ್ಯವಂತ ದೇಶವಾಗಿತ್ತು. ನಾಡಿನ ಕಟ್ಟಡ, 
ಕಾಮಗಾರಿ ಕೆಲಸಗಳ ಚಟುವಟಿಕೆ ಒಂದೇ ಸಮನೆ ಎ ಬಂದಿತ್ತು. ಬೋರೋಬುದುರಿನಲ್ಲಿ 
ಅದ್ಭುತ ಸ್ತೂ ಪವನ್ನು ನಿರ್ಮಿಸಿದ ಬಳಿಕ ಪ್ರಾಂಬನಿನಲ್ಲಿ ಅಸಂಖ್ಯ ದೇಗುಲಗಳನ್ನು ನಿರ್ಮಿಸಲು 
ತೊಡಗಿದರು. ಇಂಥ ಕೆಲಸಗಳಲ್ಲಿ ಜನಗಳ ಉತ್ಸಾ ಹಕ್ಕೆ ಯಾವ ಕೊಂಡೂ ಬರಲಿಲ್ಲ. 


ಸಾಹಿತ್ಯದ ಹಿನ್ನೆ ಲೆ 


ಆ ದೇಶದಲ್ಲಿ ಪ್ರಾಮುಖ್ಯವೆನಿಸಿದ ಕಾವ್ಯರೂಪ ಎಂದರೆ ಆತ ಚರಿತ್ರೆಗಳು. ಅದು ಇಲ್ಲಿನ ವೈಶಿಷ್ಟ್ಯ. 
ಅಲ್ಲಿ ಹಿಂದೂ ದೊರೆಗಳ ಆಳ್ವಿ ಕೆ ತೊಡಗಿದಂದಿನಿಂದ ಭಾರತದ ಅಸಂಖ್ಯ ಸಂಸ ತ ಕಾವ್ಯಗಳು ಅನುವಾದ 
ಗೊಂಡುವು. ಅಂಥ ಅನುವಾದಗಳ ಮೂಲಕ ಜನಸಾಮಾನ್ಯ ರಲ್ಲೂ ಸಾಹಿತ್ಯಾ ಭಿರುಚಿ ಬೆಳೆಯಿತು. 
ಮಧ್ಯ ಜಾವಾದಲ್ಲಿ ನಡೆದ ದೇಗುಲಗಳ ನಿರ್ಮಾಣ EG ಈ ಸಾಹಿತ್ಯ ಚಟುವಚಿಕೆಗಳೂ 
ಏಕಕಾಲದಲ್ಲಿ ನಡೆದುವು; ಅವರ ಭಾಷೆಯಲ್ಲಿ ಅಸಂಖ್ಯ ಸಂಸ್ಕೃ ತ ಪದಗಳು ತತ್ತ ಮದಲ್ಲಿ ಬಳಕೆಗೆ 
ಬಂದುವು. ಗೊಂಡ “ ಇಂಡೋನೇಶ್ಯದಲ್ಲಿ "ಸಂಸ್ಕೃತ' ವಟ ತನ್ನ ಗ್ರಂಥದಲ್ಲಿ ಇದಕ್ಕೆ ಬೇಕಷ್ಟು 
ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಜಾವಾನೀಯರ ಮನಸ್ಸಿನ ಮೇಲೆ ಅತಿ ಹೆಚ್ಚಿನ ಸಸ 
ಬೀರಿದ ಎರಡು ಕಾವ್ಯ ಗಳೆಂದರೆ ಭಾರತದ ಮಹಾಭಾರತ ಮತ್ತು ರಾಮಾಯಣ ಗ್ರಂಥಗಳು. ಈ 
ವಿಚಾರದಲ್ಲಿ ಫೊಗೆಲ್‌ ಹೇಳುವ ಮಾತುಗಳನ್ನು ಕೇಳಿ: “ ಐವರು ಪಾಂಡವರ ಮಹಾಕತೆ, ಮತ್ತು 
ರಾಮನ ವಿಷಯದ ಈ ಕಾವ್ಯಗಳು ವ್ಯಾಸ ಮತ್ತು ವಾಲ್ಮೀಕಿಯರಿಂದ ರಚನೆಗೊಂಡಿದ್ದರೂ, ಭಾರತ 
"ದಲ್ಲಿ ಜನಾದರ ಗಳಿಸಿದಷ್ಟೇ ಜಾವಾ ದೇಶದಲ್ಲೂ ಗಳಿಸಿದುವು. ಜಾವಾನೀಯರು ಈ ಕತೆಗಳು ಪರ 
ದೇಶದಿಂದ ಬಂದುವೆಂಬುದನ್ನೇ ಮರೆತು, ಅದನ್ನು ತಮ್ಮ] ದೆಂದೇ ತಿಳಿದರು. ಅಲ್ಲಿಯ ಜನತೆಯ 
ಪಾಲಿಗೆ ಪಾಂಡವರು ಮತ್ತು ರಾಮ ಅವರ ದೇಶದಲ್ಲಿ ಹುಟ್ಟಿದ ವೀರರೆನಿಸಿದರು. ಧರ್ಮವಂಶ 
ನೆಂಬ ದೊರೆ ಅಲ್ಲಿ ಆಳುತ್ತಿದ್ರ ಕಾಲದಲ್ಲಿ ಈ ಎರಡು ಕಾವ್ಯ ಗಳನ್ನು ಅಲ್ಲಿನ ಭಾಷ ಷೆಗೆ ಅನುವಾದಿಸಿದರು. 
ಈ ಕಾವ್ಯಗಳಲ್ಲಿ 'ಬರುವ ಅನೇಕ ಕಿರುಗತೆಗಳು ಸ ಹ ಜಾವಾನೀ ಕವಿಗಳನ್ನು ಆಕರ್ಷಿಸಿದುವು. ಹಿಂದೂ 
ದೇಶದ FE ಪುರಾತನ ಕಥಾನಕಗಳನ್ನು, ಅವರು ತಮ್ಮ ಸಾಹಿತ್ಯ ದಲ್ಲಿ ವಿವಿಧ ರೂಪಗಳಲ್ಲಿ ಬರೆದರು. 
ಅಂಥವುಗಳಲ್ಲಿ ಈ ಕೆಲವು ಪ್ರಸಿದ್ಧ ಎನಿಸಿವೆ. 
೧.  ದೊರೆ--ಅಯ್ಯರ್ಬಂಗ-ಕಾಲ ೧೦೩೫--ಕವಿ ಕಣ್ವ" ಅರ್ಜುನ ವಿವಾಹ' ಎಂಬ ಕಾವ್ಯ: 
೨, ದೊರೆ ಜಯವರ್ಷ --ಕಾಲ ೧೧೦೪--ಕವಿ ಶ್ರಗುಣ--ರುಕ್ಷಿ' ಣಿ ವಿವಾಹದ ಕತೆ 
ಕೃಷ್ಣಾಯಣ. 


೧೪ ಮಾನವಿಕ ಕರ್ಣಾಟಕ 


೩. ದೊರೆ ಕಾಮೇಶ್ವರ ೨ನೇ--ಕಾಲ ೧೧೮೫--ಕವಿ ಧರ್ಮಾಯ--ಕಾವ್ಯ--' ಸ್ಮರದಾಹನ'. 


೪. ದೊರೆ ಜಯಾಭಯ--ಕಾಲ ೧೧೫೭--ಶೇಡ ಮತ್ತು ಪುನಲೂಹ-ಕವಿ--ಕಾವ್ಯ--" ಭಾರತ 


ಇ 9 
ಯುದ್ಧ R 


ಭಾರತದ ಕಥಾವಸ್ತುಗಳ ಬಗ್ಗೆ ಅಲ್ಲಿನ ವಾಸ್ತುಕಾರರೂ ಮತ್ತು ಶಿಲ್ಪಿಗಳೂ ತೋರಿಸಿದ 


ಉತ್ಸಾಹ ಕಡಿಮೆಯಾಗುತ್ತ ಸರಿದ ಮೇಲೆ ಕೂಡ. ಸಾಹಿತ್ಯದ ಉತ್ಸಾಹ ಕುಂದಲಿಲ್ಲ. ಉದಾಹರಣೆ 
ಗಾಗಿ ಹರಿವಿಜಯ, ಕಾರ್ತವೀರ್ಯಾರ್ಜುನ ವಿಜಯ. ಇಂದ್ರವಿಜಯ, ಪಾರ್ಥಯಜ್ಞ, ಕಾರ್ತವೀರ್ಯ 


ನನ್ನು ಗೆದ್ರ ಪರಶುರಾಮನ ವಿಜಯ, ಕಾದಾಡಿದ ಸುಂದೋಪಸುಂದರ ಕಾಳಗ (ರತ್ನವಿಜಯ)' 


ಮೊದಲಾದ ಅನಂತರದ ಕಾವ್ಯಗಳು ಜನಪ್ರಿಯವಾಗತೊಡಗಿ, ಅಲ್ಲಿನ ರಂಗಭೂಮಿಯಲ್ಲಿ ತೊಗಲು 
ಗೊಂಬೆ ಆಟಗಳ ರೂಪದಲ್ಲಿ ಉಳಿದುಕೊಂಡಿವೆ. 

ಪೌರಾಣಿಕ ಕಾವ್ಯ ನಿರ್ಮಾಣವಲ್ಲದೆ ಬ್ರಹ್ಮಾಂಡ ಪುರಾಣ. ಆದಿಪುರಾಣ, ಭುವನಪುರಾಣ, 
ಅಗಸ್ತ್ಯಪರ್ವಗಳಂಥ ಪುರಾಣಗಳನ್ನು ಸಂಪೂರ್ಣವಾಗಿ ಅನುವಾದಿಸಿದ್ದಾರೆ. ವೈದ್ಯ.ಪ್ರಕೃತಿಶಾಸ್ತ ಸ 
ಸಂಗೀತ, ಛಂದಸ್ಸು, ಶಬ್ದಕೋಶ ಕಾಮಶಾಸ್ತ್ರಗಳಂತಹ ಗ್ರಂಥಗಳನ್ನು ಅನುವಾದಿಸಿದ್ದಾರೆ. ಅಮರ 
ಮಾಲಾ ಎಂಬುದು ಶಬ್ದಕೋಶ: " ವೃತ್ತ ಸಂಚಯ' ಶಬ್ದಕೋಶ, "ಸ್ಮರತಂತ್ರ” ಎಂಬುದು ಕಾಮ 
ಶಾಸ್ತ್ರ, “ ಧರ್ಮಸವಿತೆ ' ಎಂಬುದು ನೀತಿಶಾಸ್ತ್ರ. 


ಜಾವಾದ ಇನ್ನೊಂದು ವೈಶಿಷ್ಟ್ಯವೆಂದರೆ ಅಲ್ಲಿ ಹಿಂದೆ ಬುದ್ಧ ಮತ್ತು ಹಿಂದೂಧರ್ಮಗಳ ' 
ಪ್ರಚಾರ ಇದ್ದಿದ್ದರೂ, ಅನಂತರ ಇಸ್ಲಾಂ ಧರ್ಮ ರೂಢಿಗೆ ಬಂದರೂ ಯಾವ ಮತದ್ವೇಷವೂ ಕಾಣುವು ' 


ದಿಲ್ಲ. ಹಿಂದುಸ್ಥಾನದಲ್ಲಿ ಬುದ್ಧನು ವಿಷ್ಣುವಿನ ಅವತಾರವೆನಿಸಿಕೊಂಡಂತೆ, ಅಲ್ಲಿ ಶೈವಧರ್ಮ ಮತ್ತು 
ಬೌದ್ಧಧರ್ಮಗಳು ಒಂದಾದುವು. ಅಲ್ಲಿನ ದೊರೆ ಸಿಂಗಸರಿಯ ಕೃತಸಾಗರ ಎಂಬಾತ ತಾನು ಶೈವ 


ಬುದ್ಧ ನೆಂದು ಹೇಳಿಕೊಂಡಿದ್ದಾನೆ. ಅವನ ಕಾಲದ ಬಳಿಕ ಅವನ ಸ್ಮಾರಕವಾಗಿ ಅವನ ಒಂದು ಮೂರ್ತಿ ' 


ಯನ್ನು ಕೆತ್ತಿದ್ದಾರೆ. 


ಈ ಬಗೆಯ ಧರ್ಮಸಮನ್ವಯದ ಜೊತೆಗೆ, ದೊರೆಗಳನ್ನು ಕುರಿತ ಇನ್ನೊಂದು ಬಗೆಯ ಭಾವ 
ಸಮನ್ವಯವೂ ನಡೆಯಿತು. ದೊರೆಯಾದವನು ಯಾವನಾದರೂ ಒಬ್ಬ ದೇವತೆಯ ಜೀವಂತರೂಪ 
ಎಂಬ ಭಾವನೆ ಬೆಳೆದು, ಅವನ ಆತ್ಮವು ಆ ದೇವತೆಯ ಮೂರ್ತಿಯಲ್ಲಿ ಸೇರಿಕೊಳ್ಳುತ್ತದೆ ಎಂಬ 
ನಂಬಿಕೆಯಿಂದ ಅಲ್ಲಿಯವರು ಮೃತದೊರೆಗಳ ಸ್ಮಾರಕ ವಿಗ್ರಹಗಳುಳ್ಳ ಗುಡಿಗಳನ್ನು ಕಟ್ಟಿದರು. 


ಆರಂಭದ ಶತಮಾನಗಳಲ್ಲಿ ಜಾವಾ ದೇಶದಲ್ಲಿ ಶಿವನನ್ನು. ಮಾನವ ರೂಪದಲ್ಲಿ ಪೂಜಿಸಿದರೆ 
ಹೊರತು ಲಿಂಗರೂಪದಲ್ಲಿ ಪೂಜಿಸಲಿಲ್ಲ. ಹಾಗೆ ಲಿಂಗಪೂಜೆಯ ಪದ್ಧತಿ ಹಿಂದುಗಳು ಅಲ್ಲಿಗೆ ಬರುವ 


ಮೊದಲೇನೆ ಇದ್ದಿರಬಹುದುದೆಂದು ಸ್ಟಟರ್‌ ಹೈಮ್‌ ತರ್ಕಿಸುತ್ತಾನೆ. ಜಾವಾದಲ್ಲಿ ಬೌದ್ಧಧರ್ಮ : 


ಪ್ರಸಿದ್ಧಿಗೆ ಬರುವ ಮೊದಲೇ, ಎಂದರೆ ಎಂಟನೇ ಶತಮಾನದಲ್ಲಿ ಆರಾಧನೆಗೊಳಗಾದ ಹಿಂದೂ ದೇವತೆ 


ಗಳು ಬ್ರಹ್ಮ, ವಿಷ್ಣು, ಶಿವ, ದುರ್ಗಾ ಮತ್ತು ಅಗಸ್ತ್ಯರು ಹತ್ತನೇ ಶತಮಾನದಿಂದ ಮುಂದಕ್ಕೆ ದಕ್ಷಿಣ . 


ಹಿಂದೂಸ್ಥಾನದಲ್ಲಿ ಕಂಡುಬರುವ ಅನೇಕ ಪೌರಾಣಿಕ ದೇವತೆಗಳ ಕಲ್ಪನೆ ಅಲ್ಲಿಯೂ ಹಬ್ಬಿತ್ತು. ಶಿವ 
ಮಹಾದೇವನೆನಿಸಿಕೊಂಡ; ಮಹಾಯೋಗಿ ಎನಿಸಿಕೊಂಡ: ಭೈರವ ಎನಿಸಿಕೊಂಡ. . ಆತ ಲಿಂಗರೂಪ 
ದಲ್ಲಿಯೂ ಪೂಜೆಗೊಂಡ. ಶಿವನ ಮಡದಿ ಪಾರ್ವತಿ ಮಹಾ ಕಾಳಿಯಾದಳು, ಮಹಿಷಾಮರ್ಧಿನಿ 
ಆದಳು. ವಿಷ್ಣುವಿಗೆ ನಾರಸಿಂಹ, ರಾಮ, ಕೃಷ್ಣ , ಹಯಗ್ರೀವಾದಿ ರೂಪುಗಳು ಬಂದುವು. ಶಿವ 
ಪಾರ್ವತಿಯರು ಅರ್ಧನಾರೀಶ್ವರ ರೂಪ ತಾಳಿದರು. ವಿಷ್ಣು ಶಿವರು ಹರಿಹರರೆನಿಸಿಕೊಂಡರು. 
ಗಣೇಶ, ಸ್ಕಂದರಿಗೂ ಪೂಜೆ ತೊಡಗಿತು. ಅನಂತರ ಅಷ್ಟ ದಿಕ್ಟಾಲಕರ ಪೂಜೆ, ಸೂರ್ಯ ಚಂದ್ರರ 


ಪೂಜೆಗಳು ರೂಢಿಗೆ ಬಂದುವು. ಜಾವಾದಲ್ಲಿ ಬಹಳ ಹಿಂದಿನ ಕಾಲದಲ್ಲಿಯೇ ಬರೆದ ಮಹಾಯಾನ -: 
ಧರ್ಮಗ್ರಂಥಗಳು ಸಿಗುವುದರಿಂದ ಆ ಧರ್ಮವೂ ಅಲ್ಲಿ ವಿಶೇಷ ಪ್ರಚಾರದಲ್ಲಿತ್ತು ಎನಿಸುತ್ತದೆ. ' 
ಅವನ್ನು ಕುರಿತ ಶಿಲ್ಪಗಳು ಮುಂದೆ ಕಾಣಿಸಿಕೊಳ ಬೇಕಾದರೆ, ಈ ಶಾಸ್ತ್ರಗಳ ಗಾಢವಾದ ಅಭ್ಯಾಸ 


ವ ಎಇ ಇಡಳೂೂ ಹ 


ಜಾವಾದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ೧೫ 


ವನ್ನು ಅದಕ್ಕಿಂತ ಮೊದಲೇ ಮಾಡಿಕೊಂಡಿರಬೇಕೆಂದು ಅನಿಸುತ್ತದೆ. ಏಕೆಂದರೆ ಅಲ್ಲಿನ ಶಿಲ್ಪಗಳಲ್ಲಿ 
ಅನೇಕ ತೆರನ ಬೌದ್ಧ ಪ್ರತಿಮೆಗಳಿವೆ. ಆದಿ ಬುದ್ಧ ರಿದ್ವಾರೆ; ಬೋಧಿಸತ್ವರಿದ್ರಾರೆ; ಅವರೋಕಿತೇಶ್ವ ರರೂ, 
ಮೈತ್ರೇಯರೂ. ಮಂಜುಶ್ರೀಗಳೂ. ಪ್ರಜ್ಞಾ ಪ ಪಾರಮಿತರೂ ಮತ್ತು ದರಾ ಅಲ್ಲಿ ಕಂಡು ಬರುತ್ತವೆ. 
ಇಲ್ಲಿನ ಶಾಸನಗಳಲ್ಲಿ ನಮ್ಮ ದಕ್ಷಿಣ ಹಿಂದುಸ್ಥಾನದಲ್ಲಿರುವಂತೆ, ದೇವಾಲಯಗಳ ಕೆಲಸ ನಡೆಯಲು 
ಸಾಧ್ಯವಾಗುವಂತೆ ಜಮಿಾನನ್ನು, ಸೇವಕರನ್ನು. ಗೋವುಗಳನ್ನು ಉಂಬಳಿಯಾಗಿ ಬಿಟ್ಟದ್ದು 
ಕಾಣುತ್ತಿದೆ. 


ದೇವಾಲಯಗಳ ಹೆಸರು 


ಜಾವ ದಲ “ಚಂಡಿ” ಎಂದರೆ ದೇವಾಲಯ. ಅದು ಹಿಂದೂ ದೇವಾಲಯವಿರಬಹುದು, ಬುದ್ಧ 
ದೇವಾಲಯವಿರಬಹುದು. ಸ್ಟಟರ್‌ ಹೈಮ್‌ನ ಅಭಿ ನಿಪ್ರಾಯದಂತೆ--ಚಂಡಿ ಎಂಬುದು ನಿತ್ಯ ಪೂಜೆಯ 
ದೇವಾಲಯ ಅಲ್ಲವೆಂದೂ. 'ದೊರೆಗಳು ತೀರಿಕೊಂಡಮೇಲೆ ಅವರ ಸ್ಮಾರಕವಾಗಿ ಕಟ್ಟಿದ ಮತ್ತು 
ಅವರ ಆತ್ಮತೃಪ್ತಿಗಾಗಿ ಪೂಜೆ ಸಲ್ಲಿಸುವ ದೇವಾಲಯವಂತೆ. ಈ ರೀತಿ ಪ್ರೇತಾತ್ಮ ರಿ ಗೌರವ 
ಸಲ್ಲಿಸುವ ಪದ್ಧ: ತಿ ಅತಿ ಪೂರ್ವದಿಂದಲೂ ಜಾವಾದಲ್ಲಿ ಬಿದ್ದಿರಬೇಕು. “ ಚಂಡಿಕಾ ಎಂಬುದರಿಂದ " ಚಂಡಿ' 
ಎಂಬ ಪದ ಹುಟ್ಟಿತು. ಅದು ದುರ್ಗೆಯ ಒಂದು ಹೆಸರಾಗಿದ್ದು. ಸ ಸ್ಮಶಾನಕ್ಕೆ ಸಂಬಂಧಪಟ್ಟ ಹೆಸರೆಂಬುದ 
ರಿಂದ, ಮುಂದೆ 'ದೇಗುಲಕ್ಕೂ ಆ ಹೆಸರು ಬಂದಿರಬೇಕೆಂದು ಕರ್ನ್‌ ಹೇಳುತ್ತಾನೆ. ಬಾಲಿ ದ್ವೀಪದ 

ಸ್ಮಶಾನದಲ್ಲಿ ಇಂದಿಗೂ ಚಂಡಿಯ ದೇವಾಲಯವಿದೆ. ಮಣಿಮೇಖಲೆ ಕಾವ್ಯಕ್ಕೆ ಟೀಕೆ ಬರೆದ ಡಾ 
ಸಾ ಿಮಿನಾಥ ಅಯ್ಯರ್‌ರವರು ಚೋಳರ ರಾಜಧಾನಿಯಾದ ಪ್ರಹಾರ ಎನ್ನು ವಲ್ಲಿ'ಸ ಸ್ಮಶಾನದಲ್ಲಿ ದುರ್ಗಾ 
ದೇವಾಲಯವಿತ್ತು ಎನ್ನುತ್ತಾರೆ. ಅಂಥ ಇನ್ನೆರಡು ಉದಾಹರಣೆಗಳನ್ನು ಅರು ಜೆ ನಗ್ರಂಥಗಳಿಂದಲೂ 
ಕೊಟ್ಟಿದ್ದಾರೆ. ಇವು ಎರಡನೆ ರಾಜರಾಜ 'ಜೋಳನ ಕಾಲದಲ್ಲಿ ಸ್ಮಶಾನದಲ್ಲಿ ಕಟ್ಟಿದ ದುರ್ಗಾ ಗುಡಿ 
ಗಳ 'ಅಸ್ತಿತ್ವವನ್ನು ಸೂಚಿಸುತ್ತವೆ. 


ಇವತ್ತು ರೂಢಿಯಲ್ಲಿರುವ ಚಂಡಿ ಬೋರೋಬುದುರ್‌ ಮತ್ತು ಚಂಡಿ ಅರ್ಜುನ ಎಂಬವು ತೀರ 
ಈಚೆ ರೂಢಿಗೆ ಬಂದ ಹೆಸರುಗಳು. ಅವುಗಳ ನಿಜವಾದ ಹೆಸರನ್ನು ಆ ದೇಗುಲಗಳನ್ನು ಕಟ್ಟಿ ಸಿದವರು 
ಏನೆಂದು ಹೇಳಿದ್ದರೆಂದು ಅಲ್ಲಿನ ಸಾಹಿತ್ಯದಿಂದ ತಿಳಿಯುವುದಿಲ್ಲ. 'ಮಹಾಬಲಿಪುರದ ಪಂಚಪಾಂಡವರ 
ರಥಗಳಂತೆ ಅವುಗಳಿಗೆ ಬರಿದೆ ಅರ್ಜುನ. ಭೀಮಾದಿಗಳ ಹೆಸರನ್ನಿಟ್ಟಿರಬೇಕು. 


ವಾಸು ರಚನೆಯ ಕಾಲ 


ಜಾವಾ ದೇಶದ ವಾಸ್ತುರಚನೆಗಳ ಕಾಲವನ್ನು ಬುದ್ಧ ಪೂರ್ವ ಹಿಂದು, ಬೌದ್ಧ ಮತ್ತು ಬುದ್ಧೊ ತ್ತರ 
ಹಿಂದೂ ಕಾಲದವು ಎಂದು ಮೂರು ವರ್ಗಗಳನ್ನಾಗಿ ವಿಭಾಗಿಸಬಹುದು. 


ಈ 


ಬುದ್ರ ಪೂರ್ವ ಹಿಂದೂವಾಸ್ತುಗಳು 


ಇವು ಏಳನೇ ಶತಮಾನದಿಂದ ಎಂಟನೆ ಶತಮಾನದ ಮಧ್ಯಾ ವಧಿವರೆಗೆ ಚಾಚುತ್ತದೆ. ಮಧ್ಯ 
ಜಾವಾದ ಡಿಯಂಗ್‌ ಪ್ರಸ್ಥ ಸ ಭೂಮಿಯ ದೇಗುಲಗಳು ಇದಕ್ಕೆ "ಉದಾಹರಣೆ. ಅಲ್ಲಿ ದೇಗುಲಗಳು 
ಇವು: ಅರ್ಜುನ, ಶ್ರೀಕಂಡಿ. ಪುಂತದೇವ, ಸೆಂಬಧ್ರ. ಜರ ದ್ವಾರಾವತಿ, ಘಟೋತ್ಕಚ, ಭೀಮ, 
ಪರೀಕ್ಷಿತ, ನಕುಲ, ಸಹದೇವ, ಪಿಂಗಪನ್‌, ಸೆಲಗ್ರಿಯ ಮತ್ತು ಗೆದಾಂಗ ಸಂಗ--ಎಂಬುವು. 


ಬೌದ್ಧ ವಾಸ್ತು ಗಳು , 


೮ನೇ ಶತಮಾನಾರ್ಥದಿಂದ ಒಂಬತ್ತ ನೆಯ ಶತಮಾನದ ಮಧ್ಯಾವಧಿ. ಬೋರೋಬುದುರ ದೇಗುಲ, 
ಮೆಂದೂತ, ಪಾವನ್‌, ಕಲಸನ್‌, ಸರಿ, ಸವು, ಪ್ಲಾವೂಸಾನ್‌--ದೇಗುಲಗಳು. 


೧೬ ಮಾನವಿಕ ಕರ್ಣಾಟಕ 


ಬೌದ್ದೋತ್ತರ ಹಿಂದೂ ವಾಸ್ತು ಗಳು 


೯ನೇ ಶತಮಾನದ ಮಧ್ಯಾವಧಿಯಿಂದ ೧೦ನೇ ಶತಮಾನದ ಮಧ್ಯಾವಧಿಯ ತನಕ. ಪ್ರಾಂಬನನ್‌ 
ದೇಗುಲಗಳ ಗುಂಪು ಲೋರೋಜೊಂಗ್ರಂಗ್‌ ದೇಗುಲಗಳು ನಿರ್ಮಾಣಗೊಂಡುವು. 


ಮಧ್ಯ ಜಾವಾದ ಡಿಯಂಗ್‌ ಪ್ರಸ್ಥ ಭೂಮಿಯನ್ನು ಅನೇಕ ಸುಂದರ ಬೆಟ್ಟದ ಶ್ರೇಣಿಗಳು 
ಆವರಿಸುತ್ತವೆ. ಅವುಗಳ ಅನೇಕ ಸುಂದರ ದೇಗುಲಗಳನ್ನು ಕಟ್ಟಿದ್ದಾರೆ. ಇವುಗಳಲ್ಲಿ ಹೆಚ್ಚಿನವು 
ಶಿವಾಲಯಗಳು. ಹಿಂದಿನ ಕಾಲದಲ್ಲಿ ಈ ಸ್ಥಳ ಒಂದು ಯಾತ್ರಾ ಸ್ಥ ಛವಾಗಿದ್ದಿ ರಬೇಕೆಂದು ಡಾ॥ ಕುಮಾರ 
ಸ್ವಾಮಿಯವರು ನಂಬುತ್ತಾರೆ. ಈ ದೇಗುಲಗಳ ಆಕೃತಿ ಸರಳವಾಗಿರುವುದನ್ನು ಕಾಣುತ್ತೇವೆ; ಇವು 
ತೀರ ಆರಂಭ ಕಾಲದ ವಾಸ್ತುಕೃತಿಗಳು. ಅವುಗಳ ಸ್ಥೂಲ ರೂಪ ಮಹಾಬಲಿಪುರದ ಪಲ್ಲವ ಗುಡಿ 
ಗಳಂತೆ ಕಾಣಿಸಿದರೂ, ಇಲ್ಲಿನ ಧರ್ಮರಾಜ ಮತ್ತು ಅರ್ಜುನನ ರಥಗಳು ಒಂದೇ ಕೋಣೆಯುಳ್ಳ ವು. 
ಅವುಗಳ ಶೈಲಿಯೂ ಪಲ್ಲವ ಶೈಲಿಯ ಅನುಕರಣೆಯಲ್ಲ. 


ಈ ಪ್ರಸ್ತಭೂಮಿಯಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಸಾಲಾಗಿ ಕಟ್ಟಿದ ನಾಲ್ಕು ದೇಗುಲಗಳಿವೆ 
ಅವುಗಳ ಮುಖ ಪಶ್ಚಿಮಕ್ಕೆ ತೆರೆದಿದ್ದು ಅವು ಅರ್ಜುನ, ಶ್ರೀಕಂಡಿ, ಪುಂತದೇವ. ಸೆಂಬಧ್ರ ಎಂಬ 
ಹೆಸರಿನವು. ಅರ್ಜುನ ದೇಗುಲಕ್ಕೆ ಇದಿರಾಗಿ ಪಶ್ಚಿಮಾಭಿಮುಖದ ಸೆಮಾರ್‌ ಎಂಬ ಹೆಸರಿನ ಒಂದು 
ದೇವಾಲಯವಿದೆ. ಇವುಗಳ ಬಳಿ ದ್ವಾರಾವತಿ, ಘಟೋತ್ಕಚ, ಭೀಮ ಎಂಬ ಕಿರುದೇಗುಲಗಳು 
ಪರೀಕ್ಷಿತ, ನಕುಲ, ಸಹದೇವರ ದೇಗುಲಗಳೂ ಇವೆ. ಇಲ್ಲಿನ ಭೀಮ ದೇಗುಲದ ಮೇಲುಪ್ಪರಿಗೆ 
ಯಲ್ಲಿ ಎಲೆ ಆಕಾರದ ಒಂದು ಗೂಡುಗಂಡಿಯಿದ್ದು, ಅದರಲ್ಲಿ ಒಂದು ಮಾನವ ಶಿರಸ್ಸು ಮಾತ್ರ 
ಇದೆ. ಈ ರೀತಿಯ ಕಾರ್ನೀಸು ಮತ್ತು ಅಲಂಕಾರ ದಕ್ಷಿಣ ಆರ್ಕಾಟು ಜಿಲ್ಲೆಯ ದಳವಾನೂರು 
ಎಂಬಲ್ಲೂ ಕಾಂಬೋಧಿಯದ ಈಶಾನವರ್ಮ ದೇಗುಲದಲ್ಲೂ ಕಾಣಬಹುದು. ಪಲ್ಲವರು ಇಂಥ 
ಗೂಡುಗಂಡಿಗಳನ್ನು ` ಕೂಡು ' ಎಂದು ಕರೆದಿದ್ದಾರೆ. ಅಮರಾವತಿ ಸ್ತೂಪದಲ್ಲೂ ಈ ತೆರನ ಗೂಡು 
ಗಂಡಿ ಇದೆ. ಇಲ್ಲಿನ ಶಿವ, ದುರ್ಗ, ಗಣೇಶ ಮೊದಲಾದ ವಿಗ್ರಹಗಳು ದುಂಡು ಶಿಲ್ಪಗಳು. ಅವುಗಳ 
ಬೆಂಗಡೆ ಸಸ್ಯಗಳೂ. ಮೈ ಮೇಲೆ ಹಾರ, ತಾವರೆ ಮೊದಲಾದ ಅಲಂಕಾರಗಳೂ ಇವೆ. ದಕ್ಷಿಣ 
ಹಿಂದುಸ್ಸಾ ನದಲ್ಲಿರುವಂತೆ ಈ ದೇಗುಲಗಳ ಮೇಲೂ, ಕಮಾನುಗಳ ಮೇಲೂ ಕೀರ್ತಿಮುಖ ಎಂಬ 
ಅಲಕಾರವನ್ನು ಕಾಣುತ್ತೇವೆ. ಕಂಚಿನ ಪ್ರತಿಮೆಗಳ ಮೇಲೆ ಪ್ರಭಾವಳಿಗಳನ್ನು ಇರಿಸುತ್ತಾರೆ. 
ಫೊಗೆಲ್‌ನ ಅಭಿಪ್ರಾಯದಂತೆ ಇಲ್ಲಿನ ದೇಗುಲಗಳು ದೀರ್ಥಕಾಲದ ವಿಕಾಸವನ್ನು ತೋರುತ್ತವಾದರೂ, 
ಅವಕ್ಕಿಂತ ಪೂರ್ವ ಕಾಲದ ಮಾದರಿಗಳು ಇಲ್ಲಿ ಉಳಿದುಕೊಂಡಂತಿಲ್ಲ. ಈ ಪ್ರದೇಶದ ಪೂರ್ವಕ್ಕೂ, 
ದಕ್ಷಿಣಕ್ಕೂ ಹಬ್ಬಿರುವ ಬಯಲು ಭೂಮಿಯಲ್ಲಿ ಸುಂಗಿಮ್‌ ಮತ್ತು ಉಂಗರಾಮ ಎಂಬ ಹೆಸರಿನ 
ಬೆಟ್ಟಗಳ ಮೇಲೆ ಅಲ್ಲಲ್ಲಿ ಇದೇ ಮಾದರಿಯ ಅನೇಕ ದೇಗುಲಗಳಿವೆ; ಆ ಬೆಟ್ಟಗಳ ಬೆನ್ನಿನ ಮೇಲೆ 
ಪಿಂಗಪನ್‌, ಸೆಲಗ್ರಿಯ, ದೆಡಾಂಗ ಸಂಗದಂತಹ ದೇಗುಲಗಳನ್ನು ನಿರ್ಮಿಸಿದ್ದಾರೆ. 


ಬೌದ್ಧ ಯುಗ-ಜೊರೋಬುದುರ 


ಎಂಟನೇ ಶತಮಾನದ ಮಧ್ಯಾವಧಿಯಲ್ಲಿ ಜಾವಾದಲ್ಲಿ ಕಲೆಗಳ ಪಾಲಿನ ಸ್ಮ... ಕಾಲಿರಿ 
ಸಿತ್ತು. ಬೋರೋಬುದುರ ನಿರ್ಮಾಣಗೊಂಡುದು ಆಗ. ಅದು ಆ ನಾಡಿಗೆ ಮಾತ್ರವಲ್ಲ, ಜಗತ್ತಿಗೇ 
ಮಹಾಯಾನ ಬೌದ ಧರ್ಮ ಕೊಟ್ಟಂಥ ಹಿರಿಯ ಕಾಣಿಕೆ ಎಂದರೂ ಸಲ್ಲುತ್ತದೆ. ಕ ನೆರೆಯ 
ನಾಡಾದ ಸ ಸುಮಾತ್ರಾದಲ್ಲಿ ನೆಲೆಸಿದ್ದ ಶೈಲೇಂದ್ರ ಅರಸುವಂಶವು ಸಮಾಪದ ಜಾವಾ ದ್ವೀಪದಲ್ಲಿ ಇಂಥ 
ಒಂದು ವಾಸ್ತುವ ವನ್ನು ಹೇಗೆ ನಿರ್ಮಿಸಿತೆಂಬುದು ಒಂದು ಸಮಸೆ [ಯೇ ಸರಿ. ಅದಕ್ಕೆ ಮುಖ್ಯ ಕಾರಣ 
ಜಾವಾದಲ್ಲಿ ಅಂದು ಕಾಣಿಸಿಕೊಂಡ ಅನುಕೂಲ ಪರಿಸ್ಥಿತಿ. ಅಲ್ಲಿ ವಾಸ್ತುರಚನೆಗೆ ಬೇಕುದ ಕಸುಬುದಾರ 
ಸಲಕರಣೆಗಳಿದ್ದುವು, ಅನುಕೂಲವಾದ ಸ್ಥಳವಿತ್ತು. "ಜನಸಾಮಾನ್ಯ ರಲ್ಲಿ ಅದಕ್ಕೆ ಬೇಕಾದ ಉತ್ಸಾಹೀ 
ಮನೋಭಾವವಿತ್ತು. ಇವೆಲ್ಲವೂ ಕೂಡಿಕೊಂಡುದರಿಂದ ಬೋರೋಬುದರಿನಂಥ ಅದ್ಭುತ ವಾಸ್ತ 


~ 


ಜಾವಾದಲ್ಲಿ ಭಾರತೀಯ ಸಂಸ್ಕೃ ತಿಯ ಪ್ರಭಾವ ೧೭ 


ಕೃತಿ ಸಾಧ್ಯವಾಯಿತು. ಇದನ್ನು ಒಂಬತ್ತನೇ ಶತಮಾನದ ಆರಂಭದಲ್ಲಿ ನಿರ್ಮಾಣಗೊಂಡಿತೆಂದು 
ಜನರು ತಿಳಿದುಕೊಂಡಿದ್ದರೂ, ಅದು ನಿಜವಾಗಿ ನಿರ್ಮಾಣಗೊಂಡುದು ದೊರೆ ಪಂಚಪಣ (ಕ್ರಿ. ಶ 
೭೭೨) ಆಳುತ್ತಿದ್ರ ಕಾಲದಲ್ಲಿ. 


ಜಗತ್ತಿನ ಅನ್ಯ ಪುರಾತನ ವಾಸ್ತುಗಳಿಗಿಂತಲೂ ಹೆಚ್ಚಿನ ಮನ್ನಣೆ ಮತ್ತು ಮೆಚ್ಚಿಕೆಗಳು ಬೋರೋ 
ಬುದುರ ವಾಸ್ತುವಿಗೆ ಸಲ್ಲಬೇಕು. ವಿಶಾಲವೂ, ಉನ್ನತವೂ ಆದ ಈ ವಾಸ್ತು ಬಾನನ್ನು ಮುಟ್ಟುವಂತೆ 
ದೂರದ ನೋಟಕ್ಕೆ ಕಾಣಿಸುತ್ತದೆ. ಅದರ ನೆರಳ ಬಿಂಬವನ್ನು ಕಂಡುದಾದರೆ ಈ ವಾಸ್ತುವಿನ ಉನ್ನತ 
ಚಾವಡಿಗಳ ಮೇಲೆ ನಿರ್ಮಿಸಿದ ಅಸಂಖ್ಯ ಗೋಪುರಗಳ ದೆಸೆಯಿಂದ, ಅವು ಈಟಗಳನ್ನು ಹೊತ್ತು 
ಸಾಲಾಗಿ ಸರಿಯುತ್ತಿರುವ ಸೇನಾಪಡೆಯಂತೆ ಕಾಣಿಸುತ್ತದೆ. ಈ ದೃಶ್ಯ ನಮಗೆ ಮಿಲ್ಬನ್‌ ಕವಿಯ 
ಪಂಕ್ತಿಗಳನ್ನು ನೆನಪಿಗೆ ತಂದುಕೊಡುತ್ತವೆ. 


ಕವಿದ ಮಬ್ಬಿನ ನಡುವೆ ತಕ್ಷಣದಿ ಕಾಂಬುದು 

ಹತ್ತು ಸಾವಿರ ಕುಡಿಗಳ್‌ ಎದ್ದು ನಿಂತು 

ವರ್ಣ ವೈಖರಿ ಸೂಸಿ ಈಟಿಗಳದೇ ಒಂದು 
ಕಾಡು ನಿಂತಂತೆ! 


ಜಗತ್ತಿನ ಅದ್ಭುತ ದೇಗುಲಗಳಲ್ಲಿ ಬೋರೋಬುದುರ ವಿಶಿಷ್ಟವಾದುದು. ಅದನ್ನು ಸ್ತೂಪ 
ವೆಂದು ಕರೆದರೂ ಭಾರತ ದೇಶದ ಸ್ತೂಪದಂತೆ ಅದಿಲ್ಲವೇ ಇಲ್ಲ. ಕಾದ ಸ್ತೂಪ ಎಂಬುದು ಮೃತರ 
ಅಸ್ತಿಯ ಮೇಲೆ ಕಟ್ಟಿದ ಅರ್ಧ ಗೋಲಾಕಾರದ ದಿಬ್ಬ . ಆ ದಿಬ್ಬದ ಸುತ್ತಲೂ : ವೃತ್ತಾಕಾರದ 
ಪ್ರದಕ್ಷಿಣಾ ಪಥ ಇರುತ್ತದೆ. ಆದರೆ ಇದು ಹಾಗಿಲ್ಲ. ಆದರೆ ಇಂಥ ರಚನೆಗೆ ಸಹಾಯಕವಾದ ಮೊದಲಿನ 
ಯಾವ ಉದಾಹರಣೆಯೂ ಸಿಗುವುದಿಲ್ಲ. ಇದು ಒಂದು ಬೆಟ್ಟವನ್ನು ದೇಗುಲವನ್ನಾಗಿ ಪರಿವರ್ತಿಸಿದ 
ಮಾದರಿ. ಇದರ ವಾಸ್ತುಕಾರ ಅದ್ಭುತ ಸೃಷ್ಟಿ ಕಾರ ಮತ್ತು "ತಂತ್ರಜ್ಞ. ಪಿರೆಮಿಡಿನಂತಹ ನಾಲ್ಕು 
ಮೈಯುಳ್ಳ ಒಂದು ಬೆಟ್ಟವನ್ನು ಆರಿಸಿಕೊಂಡು, ಅದರ ನಾಲ್ಕು ಇಳಿಮಗ್ಗು ಲುಗಳನ್ನು ಕ್ರಮಕ್ರಮ 
ವಾಗ ಬುಡದಿಂದ ಮೇಲಕ್ಕೆ "ರುವ ಎಂಟು ಚಾವಡಿಗಳನ್ನಾಗಿ ರೂಪಿಸಿದ್ದಾನೆ. ಅವನ್ನು ಚಾವಡಿಗಳು 
ಎನ್ನಬಹುದು; ತಾರಸಿಗಳು "ಎನ್ನಬಹುದು. ಇಂಥ ಒಂದು ವಿಚಿತ್ರ ರಚನೆ ನಿರ್ಮಾಣಗೊಂಡು ಇಂದಿಗೆ 
೧೨೦೦ ವರ್ಷಗಳೇ ಸಂದಿವೆ. 


ಇವುಗಳಲ್ಲಿ ಮೊದಲ ಐದು ಚಾವಡಿಗಳು ಚೌಕಿಯಂತೆ ಕಾಣಿಸುತ್ತವೆ. ಅವುಗಳಿಗಿಂತ ಮೇಲ 
ಕರುವ ಸಣ್ಣದಾದ ಮೂರು ಚಾವಡಿಗಳು ವೃತ್ತಾಕಾರದವು. ಹೀಗೆ ಒಂದಕ್ಕಿಂತ ಒಂದು ಕಿರಿದಾಗುತ್ತ 
ಸಸ್ಕಯುವ "ಚಾವಡಿಗಳನ್ನು ಕಡಿದು ಮುಗಿಸಿದ ಮೇಲೆ, ಯಾವತ್ತು ಚಾವಡಿಗಳಿಗೆ ನೆಲಕ್ಕೆ ಹಾಸು 
ಗಲ್ಲನ್ನು ಹೊದೆಸಿದ್ದಾರೆ; ಆ ಚಾವಡಿಗಳ ಒಂದು ಮಗ್ಗುಲು ನೆಟ್ಟಗಿನ ಗೋಡೆಯುಂತಿದ್ದುವು. ಅವೂ 
ಪಲ್ಲಿನ "ದಂಡೆಗಳು. ಆ ಗೋಡೆಯ ಕಲ್ಲು ಹೊದಿಕೆ ಬೋಳಾಗಿಲ್ಲ. ಅವು ಅಸಂಖ್ಯ ಉಬ್ಬುಗೆತ್ತನೆ 
ಸೆಳಿಂದ ತುಂಬಿಕೊಂಡಿವೆ. ಇದೇ ರೀತಿಯಲ್ಲಿ ಮೇಲಣ ವೃತ್ತಾಕಾರದ ಜಿ ನೆಲಗಳನ್ನು 
ಕಲ್ಲಿನಿಂದ ಹೊದೆಸಿದ್ದಾರೆ, ಈ ಗೋಡೆಗಳ ಗೋಡೆಗುಂಡಿಗಳಲ್ಲಿ 'ಬುದ್ಧನ ಪ್ರತಿಮೆಗಳನ್ನು ಇರಿಸಿದ್ದಾರೆ. 
ಮೇಲಣ ಮೂರು ವೃತ್ತಾಕಾರದ ಚಾವಡಿಗಳ ನೆಲದ ಮೇಲೆ ಘಂಟೆಯಾಕಾರದ ಸ್ತೂ ಪಗಳನ್ನು 
ನಿರ್ಮಿಸಿದ್ದಾರೆ. ತೀರ ಮಧ್ಯದ ಮತ್ತು ಅತ್ಯಂತ ಎತ್ತರದ ಚಾವಡಿಯ ಮೇಲೆ, ಬಲು ದೂರಕ್ಕೆ 
ಕಾಣಿಸುವಂತಹ ಒಂದು ದೊಡ್ಡ ಸ್ತೂ ಪವನ್ನು, ರಚಿಸಿದ್ದಾರೆ. ಈ ದೇಗುಲದ ಬುಡದಿಂದ ಕುಡಿಗೆ 
ಹೋಗಬೇಕಾದರೆ ನಾಲ್ಕು ದಿಕ್ಕು ಗಳಿಂದಲೂ ಏರುವ ಸೋಪಾನಗಳಿವೆ. ಅವುಗಳ ಮೂಲಕ ಒಂದೊಂದು 
ಚಾವಡಿಯನ್ನೂ ಸೇರಿ, ಸುತ್ತು ಬರಿದು, ಮೇಲಿನ ಚಾವಡಿಗಳಿಗೆ ಹೋಗುತ್ತಾ ತೀರ ಕೊನೆಯ ಕೇಂದ್ರಕ್ಕೆ 
ಬರುವಾಗ ಮೂರು ಮೈ ಲ್ಲುಉದ್ದದ ಹಾದಿಯನ್ನು ತುಳಿಯಬೇಕಾಗುತ್ತದೆ. ಈ ಬೋರೋಬುದುರು 
ವಾಸ್ತುವಿನ ಪಂಚಾಂಗ ೯ “೧,೦00 “ಚದರ ಅಡಿ ವಿಶಾಲವಾದುದು ಏಥೆನ್ಸಿನ ಪಾರ್ಥೆನಾನ್‌ ೨೩, ೦೦೦ಚ. 
ಅಡಿ ಇದೆ. ಅಲ್ಲಿನ ಜ್ಯೂಸ್‌ ದೇಗುಲ ೪೭೭೯೦ ಚ. ಸಮೂಸದ ಹೇರಾ ದೇಗುಲ ೬೫,೭೪೦ 


p) 


೧೮ ಮಾನವಿಕ ಕರ್ಣಾಟಕ 


ಚ.ಅ. ವಿಸ್ತೀರ್ಣದು. ಎಫಿಸಸಸ್ಸಿನಲ್ಲಿರುವ ಆರ್ಟಿಮಾಮ ದೇಗುಲ ೫೭,೦೦೦ ಚ.ಅ. ಪರ್ಸಿಪೋಲೀ ಚ 
ಸಭಾಂಗಣ ೫೭ ೯೦೦ ಚ.ಅ. ಕಾನಾರ್ಕದ ಸಭಾ ಮಂಟಪ ೫೭೮೦೦ ಚ.ಅ. ವಿಶಾಲ, ಆಗ್ರಾಡ್ನ 
ತಾಜಮಹಲು ೩೦.೦೦೦ ಚ.ಅ. ವಿಶಾಲ ುವಾದುವು. 

ಜೋರೋಬುದುರ ಎಂಬ ಶಬ್ದದ ಅರ್ಥ "ಬಹು ಬುದ್ಧ ರು' ಎಂದು. ಆ ಮಾತು ತೀರ ' 
ಸತ್ಯ. ಅಲ್ಲಿನ ಚೌಕ ಮತ್ತು ವೃತ್ತಾಕಾರದ ಗೋಡೆಗಂಡಿಗಳಲ್ಲಿ ೫0೪ +೪೩೨ ಬುದ್ಧನ ದುಂಡುಶಿಲ್ಪ ' 
ಗಳಿವೆ. "ಫಂಟೆಯಾಕಾರದ ಮೇಲಿನ ಸ್ತೂಪಗಳಲ್ಲಿ ೭೨ ಶಿಲ್ಪಗಳಿವೆ. ಕಲ್ಲು ಹಾಸಿದ ಇಲ್ಲಿನ ಚೌಕ ' 
ಚಾವಡಿಗಳನ್ನು ನಾವು ಚೌಕ ಎಂದು ಕರೆದರೂ ಆ ಚೌಕಗಳ ಮ್ಳ ಒಂದೇ ಸರಳ ರೇಖೆಯಲ್ಲಿದ್ದರ ೫ 
ಅವನ್ನು ಕಂಡು ಕಣ್ಣು ದಣಿಯುತ್ತಿತ್ತು. ಹಾಗೆ ಮಾಡದೆ, ಆ ಚೌಕದ ಮಗ್ಗುಲಿನ ಒಂದೊಂದ ತ್ರೆ 
ಮೈಯಲ್ಲು ಮೂರು "ಮೂರು ಮುಂಬರಿಕೆಗಳನ್ನು ತಂದಿದ್ದಾರೆ. ಹೀಗಾಗಿ ಒಟ್ಟು ಚೌಕಕ್ಕೆ ನಾಲ್ಕು ' 
ಕೋನ ಮೂಲೆಗಳಿರುವ ಬದಲು, ಇಪ್ಪತ್ತು ಸಮಕೋನ ಮೂಲೆಗಳು ಕಾಣಿಸುತ್ತೆ ಹ್ಯಾ | 


ಇಲ್ಲಿನ ವಿವಿಧ ಚಾವಡಿಗಳಿಗೆ ಹೋಗುವುದಕ್ಕೆ ನಡುವಣಿಂದ ಮೆಟ್ಟಿಲುಗಳನ್ನು ರಚಿಸಿದ್ದಾರೆ. ಸ 
ಟ್ಟಿಲ ತುದಿಯಲ್ಲಿ ಬಾಗಿಲಿದೆ. ಪ್ರಾಯಶಃ ಇದನ್ನು ಕಟ್ಟುತ್ತಿದ್ದ ಆರಂಭದಲ್ಲೇ. ಇದರ ನಿರ್ಮಾಣ . 


ಕಾರರಿಗೆ ಇಲ್ಲಿ ಇಷ್ಟೊಂದು ಕಲ್ಲುಗಳನ್ನು ತಂದು ಹೇರಿದುದರ ದೆಸೆಯಿಂದ, ಚಾವಡಿ ದಂಡೆಗಳ 
ಮಗ್ಗುಲು ಕುಯ್‌ ಎಂಬ ಭೀತಿ ಬಂದಿರಬೇಕು. ಈ ಕೆಲಸ ಪೂರ್ತಿಯಾಗುವುದರೊಳಗಾಗಿ' 
ಪ್ರಧಮ ಚಾವಡಿಯ ಗೋಡೆಗಳನ್ನು, ಉಬ್ಬುಗೆತ್ತನೆಯಿಂದ ಹೊದೆಸಿಯಾಗಿತ್ತು; ಆಮೇಲೆ ಆ ದಂಡೆ 
ಗಳು ಕುಸಿಯಬಹುದೆಂದು. ಅಲ್ಲಿನ ಉಬ್ಬು ಗೆತ್ತ ನೆಗಳಿಗೆ ತಾಗಿ, ಇದಿರುಗೋಡೆಯೊಂದನ್ನು ಕಟ್ಟಿ ಕಿದರು.' 
ಈ ರಕ್ಷಣೆ ದಿಬ್ಬದ ಮಗ್ಗುಲುಗಳು ಕುಸಿಯದಂತೆ ಬಲಪಡಿಸಿತ್ತು. ಹೀಗೆ ತೀರ ಬುಡದಲ್ಲಿ ಕಟ್ಟಿದ" 
ರಕ್ಷಣೆಯ ಕಲ್ಲ ಂಡೆಯೆ ಯೇ ದ ಅಡಿ ದಪ್ಪ, ೨೧ ಅಡಿ ಎತ್ತರ ೩೬೦ ಅಡಿ ಉದ್ದವಾಗಿದೆ. ಅದನ್ನು 4 
ಅಲ್ಲಲ್ಲಿ ಸಿಪಾಯಿಗೋಡೆಗಳಿಂದ ಬಲಪಡಿಸಿದ್ದಾರೆ. ಈ ಗೋಡೆಗಳಿಂದಾಗಿ ಮೊದಲು ಚಾವಡಿಯ. ' 
ಗೋಡೆಗಳಿಗೆ ಹೊದೆಸಿದ ಶಿಲ್ಪಿಗಳ ಅಸ್ತಿತ್ವ ಯಾರಿಗೂ ತಿಳಿದಿರಲಿಲ್ಲ. ಕಳೆದ ಮಹಾಯುದ್ಧದ 
ಅವಧಿಯಲ್ಲಿ ಜಾವಾ ದೇಶ ಜಾಪಾನೀಯರ ಕೈವಶವಾದಾಗ ಅವರ ಸೈನಿಕರು ತಮ್ಮ ಕುತೂಹಲ. ಕ 
ತಣಿಸಲು, ಒಂದು ಮಗ್ಗುಲು ದಂಡೆಯನ್ನು ಕಿತ್ತು ನೋಡಿದಾಗ ಬೆಂಗದೆಯಲ್ಲಿದ ಉಬ್ಬುಗೆತ್ತನೆಗಳ ' £ 
ಸಾಲು ಕಾಣಿಸಿತು. } | 

ತ 


ಇಲ್ಲನ ಚಾವಡಿಗಳ ಗೂಡುಗಂಡಿಗಳಲ್ಲಿ ಸ್ಮಾಪಿಸಿದ ಬೌದ್ಧ ವಿಗ್ರಹಗಳು ಒಂದು ನಿಶ್ಚಿತ ಕ್ರಮ ' 
ದಲ್ಲಿವೆ. ಕೆಳಗಣ ನಾಲ್ಕು ಚಾವಡಿಗಳಲ್ಲಿ ಆ ಕ್ರಮ ಹೀಗಿದೆ. ” ಪೂರ್ವ ದಿಸೆಯಲ್ಲಿ ಭೂಮಿಸ್ತ ರ್ಶ 
ಮುದ್ರೆಯುಳ್ಳ ಅಕ್ಷೋಭ್ಯನ ಪ್ರತಿಮೆಗಳು ನಾಲ್ಕು ಸಾಲುಗಳಲ್ಲಿವೆ. ಅವುಗಳ ಒಟ್ಟುಸಂಖ್ಯೆ ೯೨. 
ದಕ್ಷಿಣದಿಕ್ಕಿನಲ್ಲಿ ವರದ ಮುದ್ರೆಯು ರತ್ನಸಂಭವನ ಪ್ರತಿಮೆಗಳು ೯೨. ¥ 
ಪಶ್ಚಿಮದಿಕ್ಕಿನಲ್ಲಿ ಧ್ಯಾನಮುದ್ರೆಯುಳ್ಳ ಅಮಿತಬನ ೯೨ ಪ್ರತಿಮೆಗಳಿವೆ. 
ಉತ್ತರ ದಿಕ್ಕಿನಲ್ಲಿ ಅಭಯಮುದ್ರೆಯುಳ್ಳ ಅಮೋಘ ಸಿದ್ದನ ೯೨ ಪ್ರತಿಮೆಗಳಿವೆ. 
ಐದನೇ ಚಾವಡಿಯಲ್ಲಿ ನಾಲ್ಕು ದಿಕ್ಕುಗಳಿಂದ ಕೂಡಿ ೬೪4-೭೨ ವಿಗ್ರಹಗಳಿವೆ. ಅವು ವೈರೋಚನ ' 
ಬುದ್ಧನವು. ಬೌದ್ಧ ಗ್ರಂಥ " "ಬೌದ್ಧ ಹಾಯ” 'ದಲ್ಲಿ ಚಿರಂತನ ಜೀವಿಯಾದ ಬುದ್ಧ ನನ್ನು ` ವೈರೋಚನ . 
ಬುದ್ಧ' ಎಂದು ಕರೆದಿದ್ದಾರೆ. ಈ ರಚನೆಯನ್ನು ಕುರಿತು ಬೆಂಜಮಿನ್‌ ಕೌಲೆಂಡ ಆದನ್ನು ಕುರಿತು ಹೀಗೆ ' 
ಹೇಳಿದ್ದಾನೆ. ವೈರೋಚನ ಬುದ್ಧನನ್ನು ಉಬ್ಬು ಗೆತ್ತ ನೆಗಳಲ್ಲೂ, ದುಂಡು ಶಿಲ್ಪಗಳಲ್ಲೂ 'ಆತ ಸರ್ವಕಾಲ 
ದಲ್ಲೂ ಸರ್ವಸ್ಮಳಗಳಲ್ಲೂ ಮೂರ್ತಿಮತ್ತಾಗಿ ಕಾಣಿಸ ುವ ತೆರನಲ್ಲಿ, ವಿವಿಧ ರೂಪಗಳಲ್ಲಿ ಪ್ರದರ್ಶಿಸಿ ' | 
ದಾರೆ. ಬೋರೋಬುದುರಿನಲ್ಲಿ ತೋರಿಸಿರುವ ಈ ಬೌದ್ಧ ವಿಗ್ರಹಗಳು ಜಗತ್ತಿ ನಲ್ಲೇ ಶ್ರೇಷ್ಠ | 
ವೆನಿಸುವ ಶಿಲ್ಪದ ಮಾದರಿಗಳಾಗಿವೆ. ಈ ಶಿಲ್ಪಗಳು ಮಾನವ ದೇಹದ ಸೊಗಸನ್ನು ಮಾರಿಸಿ ನಿಂತ ' 
ಆಧ್ಯಾತ್ಮ ಜೀವಿಗಳಂತೆ ಕಾಣಿಸುತ್ತವೆ. ತೀರ ತುತ್ತುದಿಯ ವೃತ್ತಾಕಾರದ ಅಂಗಣದಲ್ಲಿರುವ ಸ್ತೂಪ: 


ಜೀರ್ಣಗೊಂದಿದೆ. ಅದರಲ್ಲಿ ಯಾವ ವಿಗ್ರಹವೂ ಇದ್ದಂತಿಲ್ಲ. ಅಲ್ಲಿಯೂ ವೈರೋಚನನ ಪ್ರತಿಮೆಯೇ ' 
ಇದ್ದಿರಬೇಕೆಂದು ತರ್ಕಿಸುತ್ತಾ ರೆ. 


ಇ 


RET 


ಜಾವಾದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ೧೯ 


ಬುಡದಿಂದ ತುದಿಯ ತನಕ ಏರುವಾಗ ಮಗ್ಗುಲು ಗೋಡೆಗಳಲ್ಲಿ ಕಾಣಿಸುವ ಈ ಉಬ್ಬು 


ಗೆತ್ತನೆಗಳು ಜೇಮ್ಸ್‌ ಫರ್ಗೂಸನಂತಹ ವಾಸ್ತು ತಜ್ಞನನ್ನು ಬೆರಗುಗೊಳಿಸಿವೆ. ಅವುಗಳು ಹಾಸಿರುವ 


ಉದ್ದವೇ ೫.೦೦೦ ಅಡಿಗಳಷ್ಟಿದೆ. ಇಕ್ಕಡೆಯ ಈ ಶಿಲ್ಪಗಳ ಸಾಲುಗಳ ಒಟ್ಟು ಉದ್ರ ೧೦,೦೦೦ ಅಡಿ 
ಆಗುತ್ತದೆ. ಇವಲ್ಲದೆ ಇನ್ನು ಉಳಿದ ಶಿಲ್ಪಗಳನ್ನು ನಾವು ಸಾಲಾಗಿ ಇರಿಸಿದಲ್ಲಿ ಅವುಗಳ ಒಟ್ಟು ಉದ್ದ 
ಇ ೨ ೪ CY pe) i ಸ 

ಮೂರು ಮೈಲುಗಳಾದೀತು. ಹೀಗೆ ಅಸಂಖ್ಯ ಸ್ತೂಪಗಳಿಂದ ಕೂಡಿದ ಈ ದಿಬ್ಬದಂಥ ದೇಗುಲದಲ್ಲಿ 
ಇರುವ ಸ್ತೂಪಗಳ ಸಂಖ್ಯೆಯೇ ೭೦ರಪ್ಪಿದೆ. ಈ ಮಹಾಸ್ತೂಪ ಸಮುದಾಯವನ್ನು "ಒಂದು 

ಕ 4 
ಸ್ತೂಪ' ಎಂದು ಕರೆದರೆ ತಪ್ಪಾದೀತು ಎಂದು ಡಾ| ಕುಮಾರಸ್ವಾಮಿ ಉದ್ದ ರಿಸಿದಾನೆ. 

ಆ [4 ಟು 

ಇಲ್ಲಿ ಒಟ್ಟು ೧೧ರಷ್ಟು ಸಮತಲ ಚಾವಡಿಗಳ ಮಗ್ಗುಲು ಗೋಡೆಗಳಲ್ಲಿ ಉಬ್ಬುಗೆತ್ತನೆಯ 
ಸಾಲುಗಳಿವೆ. 

ಮೊದಲನೆಯ ಸಾಲನ್ನು ಕಟ್ಟಿ ಮುಗಿಸಿದಾಗ ಅದು ಕುಸಿದೀತೆಂಬ ಭೀತಿಯಿಂದ, ಅವುಗಳ 
ಇದಿರಿಗೆ ಕಲ್ಲಂಡೆ. ಆ ದಂಡೆಯ ಇದಿರಿಗೆ ಎರಡು ಸಾಲು ಉಬ್ಬುಗೆತ್ತನೆಗಳಿವೆ. 


ಎರಡನೆಯ ಚಾವಡಿಯ ಗೋಡೆಯಲ್ಲಿ ಒಂದು ಸಾಲೂ, ಅದರ ಬೆಂಗಡೆಯಲ್ಲಿ ಇನ್ನೊಂದು 
ಸಾಲು, 


ಮೂರನೆಯ ಚಾವಡಿಯ ಹಿಂದೆ. ಮುಂದೆ ೨ ಸಾಲುಗಳಿವೆ. 


ನಾಲ್ಕನೆಯ ಚಾವಡಿಯ ಹಿಂದೆ ಮುಂದೆ ೨ ಸಾಲುಗಳಿವೆ. ಇಂಥ ಬಹುದೊಡ್ಡ ಶಿಲ್ಪ ಸಮು 
ದಾಯದಲ್ಲಿ ಯಾವ ವಿಗ್ರಹ ಎಂಥದು ಎಂದು ಗುರುತಿಸುವುದೇ ಕಷ್ಟ. ಅದನ್ನು ಕಟ್ಟಿದ ಬಳಿಕ ಸರಿದ 
೧೨೦೦ ವರ್ಷಗಳ ಅವಧಿಯಲ್ಲಿ ಮಳೆ, ಬಿಸಿಲು, ಗಾಳಿಗಳ ಹಾವಳಿ ಅಷ್ಟೊಂದು ಕಾಣಿಸಿರಬಹುದಾದರೂ 
ಅವು ಆ ವಿಗ್ರಹಗಳನ್ನು ಹೆಚ್ಚಾಗಿ ಕೆಡಿಸಿಲ್ಲ. ೧೯೦೭ರಲ್ಲಿ ಬೋರೋಬುದುರವನ್ನು ಪರಿಶೀಲಿಸಿದ 
ಫೌಚರ್‌ ಎಂಬಾತ ಅಲ್ಲಿನ ೨.೦೦೦ ಉಬ್ಬುಗೆತ್ತನೆಗಳಲ್ಲಿ ೧.೬೦೦ ಸುಸ್ಥಿತಿಯಲ್ಲಿವೆಯೆಂದು ತಿಳಿಸಿರು 
ತ್ತಾನೆ. ಅವು ಇಂದಿನತನಕ ಹಾಗೆಯೇ ಉಳಿಯುತ್ತಿದ್ದವೇನೋ! ಆದರೆ ಅದರ ಕೆಲವು ಭಾಗ ಭೂಕಂಪದ 
ದೆಸೆಯಿಂದ ಕೆಡುವಂತಾಯಿತು. 


ಇಲ್ಲಿನ ಶಿಲ್ಪಗಳನ್ನು ಕುರಿತು ಹೇಳುವ ಮೊದಲು, ಇವಕ್ಕೂ ಕಾಂಬೋದಿಯದ ಆಂಕೋರ್‌ 
ಟಿನಲ್ಲಿಯ ಶಿಲ್ಪಲಕ್ಷಣಗಳಿಗೂ ಇರುವ ಕೆಲವು ಸಾಮ್ಯಗಳನ್ನು ಕುರಿತು ಹೇಳಬಹುದು. ಅವೆಂದರೆ 
ಈ ಉಬ್ಬುಗೆತ್ತನೆಗಳಲ್ಲಿ ಜನಸಾಮಾನ್ಯರ ನಿತ್ಯ ಜೀವನದ ನೋಟಗಳನ್ನು. ಮನೆಗಳನ್ನು. ಉಡುಗೆ 
ತೊಡುಗೆಗಳನ್ನು, ಆಭರಣಗಳನ್ನು. ಆಟವಿನೋದಗಳನ್ನು ಚಿತ್ರಿಸುವುದರ ಜೊತೆಗೆ ಪಶುಪಕ್ಷಿಗಳ 
ಚಿತ್ರಗಳನ್ನು ಕೆತ್ತಿದಾರೆ. ಜನರಿಗೆ ನೀತಿ ಬೋಧೆ, ಧರ್ಮ ಬೋಧೆ ಮಾಡುವ ಸಲುವಾಗಿ ಸ್ವರ್ಗ, 
ನರಕಗಳ ಚಿತ್ರಗಳನ್ನೂ ಕೆತ್ತಿದ್ದಾರೆ. 
* ಇಲ್ಲಿಗೆ ಬರುವ ಪ್ರವಾಸಿಯು ಸಾಮಾನ್ಯವಾಗಿ ಪೂರ್ವದಿಕ್ಕಿನ ಪ್ರವೇಶದ್ವಾರದಿಂದ ಮೇಲಕ್ಕೇರಿ 
ಮೊದಲು ಚಾವಡಿಗೆ ಬರುತ್ತಾನೆ. ತನ್ನ ಎಡಮಗ್ಗುಲಲ್ಲಿ ಎರಡು ಸಾಲು ಉಬ್ಬುಗೆತ್ತನೆಗಳನ್ನು ನೋಡು 
ತ್ತಾನೆ... ಅದರ ನಾಲ್ಕು ಮಗ್ಗುಲುಗಳ ಮೇಲಣ ಸಾಲುಗಳಲ್ಲಿ ೧೨೦ರಷ್ಟು ಉಬ್ಬುಗೆತ್ತನೆಗಳಿವೆ. 
ಅವುಗಳಲ್ಲಿ ಬುದ್ಧನನ್ನು ಕುರಿತು ಐತಿಹಾಸಿಕ ಸಂಸ್ಕೃತಗ್ರಂಥಗಳಲ್ಲಿ ಬರುವ ಅವನ ಜೀವನದ ಚಿತ್ರ 
ಗಳಿವೆ; ಅವನ್ನು ಕುರಿತ ಶ್ಲೋಕಗಳೂ ಇವೆ. ಅಂಥ ಗ್ರಂಥಗಳಲ್ಲಿ ' ಲಲಿತ ವಿಸ್ತಾರ' " ಒಂದು. ಆದರೆ 
ಇಲ್ಲಿ ಬುದ್ಧನ ಜನನ, ಮರಣಗಳನ್ನು ಕುರಿತ ಯಾವ ದೃಶ್ಯವೂ ಇಲ್ಲ. ಇಲ್ಲಿನ ದೃಶ್ಯಗಳಲ್ಲಿ ಮುಖ್ಯವಾಗಿ 
ಕಾಣಿಸುವವು--ತುಷಿತಸ್ವರ್ಗ, ಮಾಯಾದೇವಿಯ ಸ್ವಪ್ನ. ಸ್ವರ್ಗದಿಂದ ಇಳಿಯುವುದು, ವಧುವಿನ 
ಆಯ್ಕೆ, ದಾಂಪತ್ಯ ಜೀವನದ ದೃಶ್ಯಗಳು, ವೈರಾಗ್ಯ. ಅರಮನೆಯಿಂದ ತೊಲಗುವುದು, ಅರಣ್ಯದಲ್ಲಿ 
ತಪಸ್ಸು, ವಾರಣಾಸಿಯ ಮೃಹೋದ್ಯಾನದಲ್ಲಿ ಬೋಧಿಸುವುದು. ಈ ಉಬ್ಬುಗೆತ್ತನೆಗಳನ್ನು ಕಾಣು 
ವಾಗ ವಸ್ತು ಮತ್ತು ತಂತ್ರಗಳೆರಡರಲ್ಲೂ ಭಾರತ ದೇಶದ ಪ್ರಭಾವ ಕಾಣಿಸುವುದಿಲ್ಲ. ಇಲ್ಲಿನ ಶಿಲ್ಪ 
ಗಳನ್ನು ಕಠಿಣ ಬಂಡೆಯ ತುಂಡುಗಳ ಮೇಲೆ ಕೆತ್ತಿದ್ದರೂ, ಆ ತುಂಡುಗಳನ್ನು ಗಚ್ಚು ಇಲ್ಲದೆ, 


1 


ಎ೨೦ ಮಾನವಿಕ ಕರ್ಣಾಟಕ 
ಒಂದಕ್ಕೊಂದು ಜೋಡಿಸಿದ್ದಾರೆ. ಅಲ್ಲಿ, ಇಲ್ಲಿ. ಕೆಲವು ಬಾರಿ ಶಿಲ್ಪಿ ಅಷ್ಟು ಚತುರನಲ್ಲ ಎಂಬ ಭಾವನೆ 
ಬರಬಹುದು. ಇನ್ನು ಲವೊಂದು ಉಬ್ಬುಗೆತ್ತ ನೆಗಳಲ್ಲಿ. ಉದಾಹರಣೆಗಾಗಿ ಅರಮನೆಯ ನಾರಿಯರು 
ಮಲಗಿಕೊಂಡಿರುವ ದೃಶ್ಯಗಳಲ್ಲಿ, ಅವರ ಮ್ರ ಯಿಂದು ಬಟ್ಟೆ ಜಾರಿದನ್ನು ತೋರಿಸಿದರೂ. ಯಾವೊಂದು 
ಅಶ್ಲೀಲ ಭಾವನೆಗೂ “ಎಡೆಗೊಡದ ರೀತಿಯಲ್ಲಿ ಕೆತ್ತಿ ರುವುದನ್ನು “ಕಾಣುತ್ತೆ ವೆ. 

ಇಲ್ಲಿನ ಉಬ್ಬುಗೆತ್ತ ನೆಗಳಲ್ಲಿ ಚಿತ್ರಿತವಾಗಿರುವ ದೃಶ್ಯಗಳಿಗೆ ಯಾವ ಲಿಖಿತ ಸಾಹಿತ್ಯದ ಆಧಾರ 
ವಿದೆ ಎಂಬುದನ್ನು ನಿನ್ನೆ ಮೊನ್ನೆಯ ತನಕವೂ ಸಂಪೂರ್ಣವಾಗಿ ಕಂಡುಹಿಡಿಯಲು ಬಂದಿಲ್ಲ. ಕೆಲವು 
ದೃಶ್ಯಗಳ ಮೂಲ ಏನೆಂದೇ ತಿಳಿಯುವುದಿಲ್ಲ. ಇಲ್ಲಿನ ಉಬ್ಬುಗೆತ್ತ ನೆಗಳ ಸಾಲುಗಳಲ್ಲಿ ಮೊದಲನೆಯ 
ದರಲ್ಲಿ ಬುದ್ಧನ ಕಾರ್ಯಗಳನ್ನು ವಿವರಿಸುವ ' ದಿವ್ಯಾ ್ಯವಧಾನ ' ದಂತ ಕತೆಗಳ ಚಿತ್ರ ್ರಣವಿದೆ. ಅದೇ 
ರೀತಿ ಅವನ ಪೂರ್ವ ಜನ್ಮವನ್ನು ಸೂಚಿಸುಸವ `ಜಾತಕದ ಕತೆಗಳೂ ಇವೆ. ಅಂಥವುಗಳಲ್ಲಿ 
೧. “ ಸೂದನಕುಮಾರಾವಧಾನ ”; ೨. ಮಂದಾತ್ರಾವಧಾನ; ೩. ಶಿಬಿ ಜಾತಕ; ೪. ರುದ್ರಯಾವಧಾನ; 
೫. ಕುಮಾರಿ ಜಾತಕ; ೬. ಭಟ್ಟಾತಿಯ ಜಾತಕ; ೭. ಮೈತ್ರಕೆನ್ಯಕಾವಧಾನ ಎಂಬವು ಮುಖ್ಯ 
ವಾಗಿವೆ. 

ಅವುಗಳಲ್ಲಿ ಕಲಾವಿಮರ್ಶಕರನ್ನು ವಿಶೇಷವಾಗಿ ಆಕರ್ಷಿಸಿದ ಸೂದನಕುಮಾರಾವಧನದ ದ್ದ 
ಬಲು ಪ್ರಸಿದ್ಧವಾಗಿದೆ. ಅವನ್ನು ನೋಡಿದ ಇ. ಬಿ. ಹಾವಲ್‌ ಆನಂದದಿಂದ " ಈ ದೃಶ್ಯ ಎಷ್ಟೊ ಖೆ 
ಜೀವಂತವೂ `ಆಕರ್ಷಕವೂ ಆಗಿದೆ ಎಂಬುದಕ್ಕಿಲ್ಲ. ಅಲ್ಲಿನ ನಾರಿಯರ ಪಾವಿತ್ರ್ಯ. ಲಾಲಿತ್ಯ, ಸೊಬಗು 
ಗಳನ್ನು ಬಣ್ಣಿ ಸಲಸದಳ. ಅವುಗಳಲ್ಲಿ ಭಾರತದೇಶದ ಪ್ರಾತಃಕಾಲದ ಬೆಳಕು, ಹಕ್ಕಿ ಗಳ ಇಂಚರ, 
ಹಾರಾಟ ಮೊದಲಾದುವನ್ನು ಕಾಣುತ್ತೇವೆ. ಇಲ್ಲಿನ ಪ್ರತಿಯೊಂದು ಆಕೃತಿಯೂ ಲಾಲಿತ್ಯ. ಗಾಂಭೀರ್ಯ 
ಗಳಿಂದ ತುಂಬಿದೆ. ಯಾವಲ್ಲಿಯೂ ಅದನ್ನು ಕೆತ್ತಿದ ಶಿಲ್ಪಿ ತನ್ನ ಚಮತಾ ರವನ್ನು ತೋರಿಸುವುದಕ್ಕೆ 
ಹೋಗಿಲ್ಲ... ಉದ್ರೇಶಪಟ್ಟು, ಅಲ್ಲಿನ ಆಕೃತಿಗಳನ್ನು ಕೆತ್ತಿ ಸೇರಿಸಿದಂತೆಯೂ ಕಾಣಿಸುವುದಿಲ್ಲ” ಎಂದಿದ್ದಾನೆ. 


ಆದರೆ ಮೇಲಣ ಸಾಲುಗಳಲ್ಲಿರುವ ಶಿಲ್ಪಗಳ ವಸ್ತುವನ್ನು ವಿದ್ವಾಂಸರಿಗೂ ಗುರುತಿಸಲು 
ಬಂದಿಲ್ಲ. ಅವನ್ನು ಕಂಡ ಮುಜುಂದಾರರು “ಸರಿಯಾದ ಸಾಹಿತ್ಯ ಮೂಲವನ್ನು ತಿಳಿಯದೆ ಇವು 
ಏನೆಂದೇ ಹೇಳಲು ಬರುವುದಿಲ್ಲ” ಎಂದಿದ್ದಾರೆ. ಅವುಗಳ ಕತೆ ತಿಳಿಯುವುದಿಲ್ಲವೆಂಬುದರಿಂದ ಆ 
ಶಿಲ್ಪಗಳನ್ನು ಮೆಚ್ಚುವುದು ಕಷ್ಟವೆಂದಲ್ಲ. ಇಲ್ಲಿನ Ke ಕೆಳಗಿನ ಗೋಡೆಗಳಲ್ಲಿ ಬರುವ ಹೊರಮಗ್ಗುಲ 
ಉಬ್ಬುಗೆತ್ತನೆಗಳಲ್ಲಿ ೧೬೦ರಷ್ಟು ದೃಶ್ಯಗಳು “ ಕರ್ನ ವಿಭಾಗ” ಎಂಬ ಗ್ರಂಥದ ಚಿತ್ರಣಗಳು ಎಂದು 
ಸಿಲ್ವನ್‌ ಲೇಪಿ ಹೇಳುತ್ತಾರೆ. ಆ ಶಿಲ್ಪಗಳ ತ ಅಂಕಿಸಿರುವ ಕಾಲವನ್ನು ಕುರಿತು ಬರೆದ ಲಿಪಿಯ 
ಲಕ್ಷಣಗಳಿಂದ ಅದು ಮೂರನೆಯ ಶತಮಾನದ ಎರಡನೆಯ ಪಾದದ್ರ್ದು ಎಂದು ಕ್ರೋಮ್‌ ತಿಳಿಸುತ್ತಾನೆ. 


ವೆಂದೂರ ದೇಗುಲ ಮತ್ತು ಪಾವರ 


ಬೋರೋಬುದುರಿನಿಂದ ಎರಡು ಮೈಲು ದೂರದಲ್ಲಿ ಮಧ್ಯಮ ಗಾತ್ರದ ಚಂಡಿ ಮೆಂದೂತ್‌ ಎಂಬ 
ದೇಗುಲವಿದೆ. ಡಿಯಿಂಗನ ವಾಸ್ತಗಳಂತೆ ಇವನ್ನು ಎತ್ತರದ ಅಸ್ತಿವಾರದ ಮೇಲೆ ನಿರ್ಮಿಸಿದ್ದಾರೆ. 
ಅದಕ್ಕಿರುವ ಒಂದೇ ಗರ್ಭಗುಡಿಯಲ್ಲಿ ಮೂರು ಭವ್ಯ ವಿಗ್ರಹಗಳನ್ನಿರಿಸಿದ್ದಾರೆ. ನಡುವೆ ಇರುವ 
ವಿಗ್ರಹ ಬುದ್ಧ ನದು; ಆಚೀಚಿನವು ಬೋಧಿಸತ್ವರವು. ಅವನ ಕಾಲಿನ ಬುಡದಲ್ಲಿ ೨ ಜಿಂಕೆಗಳೂ, 
ಧರ್ಮಚಕ್ರವೂ ಕೊರೆಯಲ್ಪಟ್ಟಿದೆ. ಈ ಮೂರು ವಿಗ್ರಹಗಳ ಗಂಭೀರ ಮುಖಚರ್ಯೆ ಜಾವಾನೀ 
ಶಿಲ್ಪದ ಉನ್ನತ ಮಟ್ಟವನ್ನು "ತೋರಿಸುತ್ತವೆ. ಮಧ್ಯದಲ್ಲಿರುವ ಬುದ್ದನ ವಿಗ್ರಹ. ಭಾರತದ ಯಾವ 
ಶ್ರೇಷ್ಠ ಶಿಲ್ಪಕ್ಕೂ ಕಡಿಮೆಯಾಗಿಲ್ಲ. ಆ ಮೂರನ್ನು ಕುರಿತು ಹೇಳುತ್ತ ಫೊಗೆಲ್‌ “ಈ ಮೂರು 
ಮಹಾಕೃತಿಗಳು ಬೌದ್ದ ಶಿಲ್ಪದ ಅತ್ಯಂತ ಉತ್ಕೃಷ್ಠ ; ಉದಾಹರಣೆಗಳು ” ಎಂದಿದಾನೆ. 

ಚಂಡಿ ಮೆಂದೂತ್‌ ದೇವಾಲಯಕ್ಕೆ ಸಮಾಪದಲ್ಲಿ, ಅದೇ ಮಾದರಿಯ ಎತ್ತರದ ಪಂಚಾಂಗದ 
ಮೇಲೆ ಕಟ್ಟಿದ ಪಾವನ್‌ ದೇಗುಲವಿದೆ. ಅದು ಬೋರೋಬುದರ ವಾಸ್ತು ಶೈಲಿಯದು. ಬೋರೋ 
ಬುದುರಿನ `ಒಂದು ಚಿಕ್ಕ ಪ್ರಮಾಣದ ಮಾದರಿಯಂತೆ ಕಾಣಿಸುತ್ತಿ ದ್ದು, ಕೆಳಗಿನ ಹಂತಗಳಲ್ಲಿ ಘಂಟೆಯ 


$ 


ಸಾಸ 0೨; 


ಜಾವಾದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ೨೧ 


ಆಕಾರದ ಸ್ತೂಪಗಳೂ, ಕುಡಿಯಲ್ಲಿ ದೊಡ್ಡ ಘಂಟೆಯಂತಿರುವ ಸ್ತೂಪವೂ ಇವೆ. ಈ ಸ್ತೂಪಗಳು, 
ಕೂಡ ಬೋರೋಬುದುರ ಶೈಲಿಯವು. 


ಚಂಡಿಕಲಸನ್‌ 


ತಾರಾ ದೇವಿಗೆ ಅರ್ಪಿತವಾದ ಈ ದೇಗುಲವನ್ನು ಪಂಚಪನ ದೊರೆ ತನ್ನ ಮಡದಿಯ ಹೆಸರಿನಲ್ಲಿ 
ಕಟ್ಟಿಸಿದ. ಇದು ಪ್ರಾಂಬನನ್‌ ಕಣಿವೆಯಲ್ಲಿ ನಿರ್ಮಿಸಿದ ದೇಗುಲಗಳ ಸಮುದಾಯದಲ್ಲಿ ಪ್ರಥಮ 
ಬೌ ದ್ದ ದೇವಾಲಯ. ಇಲ್ಲಿ ಒಟ್ಟು ೩೦ ದೇಗುಲಗಳಿವೆ. ಅವು ಬೇರೆ ಬೇರೆ ಕಾಲದವು; ಶೈಲಿಯವು; 
ಮತ್ತು ಹಿಂದೂ ಮತ್ತು ಬೌದ್ಧ ಧರ್ಮಕ್ಕೆ ಸೇರಿದುವು. ಡಿಯಿಂಗ್‌ ದೇಗುಲಗಳಂತೆ ಅವೆಲ್ಲ ಸರಳ 
ಮಾದರಿಗಳವು. ಜಾವಾದ ಆದಿಯುಗದ ದೇಗುಲಗಳಿಗೂ ನಡುವಣ ಶೈಲಿಯವು. ಇಲ್ಲಿನ ದೇಗುಲಗಳ 
ಆಚೀಚಿನ ಮಗ್ಗುಲುಗಳಲ್ಲಿ ಕಿರುಮಂಟಪಗಳಂತೆ ಮುಂದೆ ಚಾಚಿಕೊಂಡ. ಆದರೂ ಮುಖ್ಯ ಗುಡಿಗೆ 
ಹೊಂದಿದ ಅಂಗಗಳಿವೆ. ಅವಕ್ಕೆ ಬೇರೆಯೇ ಬಾಗಿಲುಗಳಿವೆ. ಅವುಗಳ ಗೋಡೆಗಳ ಮೇಲೆ ಮುಂಬರಿಕೆ 
ಗಳ ನಡುವೆ, ಬೇಕಷ್ಟು ಅಲಂಕಾರಿಕ ಕೆತ್ತನೆಗಳಿವೆ. ಕಲಸನ್‌ ದೇಗುಲದ ಉತ್ತರ ಭಾಗದಲ್ಲಿ ಮಹಡಿಯುಳ್ಳ 
ಚಂಡಿ ಎಂಬ ಒಂದು ದೇಗುಲವಿದೆ. 


ಚಂಡಿಸವು ಮತ್ತು ಪ್ಲಾವೋಸನರ ದೇಗುಲಗಳು 


ಲಸನ್‌ ದೇಗುಲ ಸಮುದಾಯದ ಸಮೀಪದಲ್ಲಿ ಒಂದು ದೊಡ್ಡ ಕೇಂದ್ರ ದೇಗುಲವಿದ್ದು, ಅದರ 
ೂ ಹಲವು ಕಿರು ದೇಗುಲಗಳಿವೆ. ಈ ಒಟ್ಟು ಗುಂಪಿಗೆ ಚಂಡಿಸವು, "ಅಥವಾ ಸಾವಿರ ದೇಗುಲಗಳೆಂದು 
ಸ ದೊಡ್ಡ ಒಂದು ಪ್ರಾಕಾರದ “ನಡುವೆ ಆ ಆ ಕೇಂದ್ರ ದೇಗುಲವಿದ್ದು, ಅದರ ಸುತ್ತಲು 
ಕಿರು ದೇಗುಲಗಳಿವೆ. ಭಾರತದಲ್ಲಿ ಇದಕ್ಕೆ ಹೋಲಿಸುವ ಒಂದು ರಚನೆ "ಇದ್ದರೆ ಅದು ಪಲ್ಲವ 
ಇಮ್ಮಡಿ ನರಸಿಂಹವರ್ಮ ಕಟ್ಟಿಸಿದ ವರದ ಕೈಲಾಸನಾಥ ದೇವಾಲಯದ ಗುಂಪು. 
ಆತನೇ ಮಹಾಬಲಿಪುರದ ೭ನೇ ಶತಮಾನದ ದೇಗುಲವನ್ನು ಕಟ್ಟಿ ಸಿದವ. ಕಾಂಚಿಯ ಕೈಲಾಸನಾಥ 
ದೇವಾಲಯದ ಸುತ್ತಲೂ ಸ್ವತಂತ್ರ ಶಿಖರಗಳುಳ್ಳೆ ಒಂದೊಂದೇ ಕೋಣೆಯ ೫೮ ಕಿರುದೇಗುಲ 
ಕಾಣುತ್ತೇವೆ. ಈ ಕಿರು ದೇವಾಲಯಗಳು "ಪ್ರಧಾನ ದೇವಾಲಯದ ನಾಲ್ಕು ಮಗ್ಗುಲುಗಳಲ್ಲಿ 
ಆದರೆ ಚಂಡಿ ಸವು ದೇವಾಲಯಗಳು ಮುಖ್ಯ ದೇವಾಲಯದ ನಾಲ್ಕು ಸುತ್ತ ಲೂ, 
ನಾಲ್ಕು ಸಾಲುಗಳಲ್ಲಿ ಕಟ್ಟಲ್ಪಟ್ಟಿವೆ. ಈ ದೇಗುಲದ "ಹೊರ ಮೈಯ್ಯ ಲೆಲ್ಪ ಅ 
ವಾಲಯದ ಹೊರಗೋಡೆಗಳು, ಬಾಗಿಲುಗಳು, ಅಲಂಕಾರಿಕ ಸುಂದರೆ. ದೃಶ್ಯಗಳಿಂದಲೂ, 
3 ಹೊವು ಮೊದಲಾದುವುಗಳ ಕೆತ್ತನೆಗಳಿಂದಲೂ ತುಂಬಿ ಇಲ್ಲಿನ ಮುಖ್ಯ "ದೇವಾಲಯ 
ಚಿನ ಕಿರು ದೇವಾಲಯಗಳಲ್ಲೂ, ಗರ್ಭಗುಡಿಗಳಲ್ಲಿ ಮೂರ್ತಿಗಳು ಉಳಿದಿಲ್ಲ. 


ಈ ಪ್ರದೇಶದಿಂದ ಒಂದು ಮೈಲು ದೂರದಲ್ಲಿ, ಚಂಡಿ ಪ್ಲಾ ಪ್ಲಾವುಸಾನ್‌ ದೇಗುಲವಿದೆ. ಇದು 
ಒಂದು ವಿಶಾಲ ಪ್ರಾಕಾರದೊಳಗಿದ್ದು. “ನಡುವೆ ಮೂರು ಮೂರು ಕೋಣೆಗಳುಳ್ಳ ಎರಡು ದೇಗುಲ 
ಗಳಿವೆ. ಜಾವಾದ ವಾಸ್ತುಪ್ರಿಯರಿಗೆ ಕಿರುದೇಗುಲಗಳನ್ನು ಕಟ್ಟುವ ಹುಚ್ಚು ಬಹಳ ಎಂಬಂತೆ ಕಾಣಿಸು 
ತ್ರದೆ. ಸವುವಿನಲ್ಲಿ ೨೪೦ ರಷ್ಟು ಕಿರುದೇಗುಲಗಳಿದ್ದರೆ, ಇಲ್ಲಿ "೨ ಸಾಲುಗಳಲ್ಲಿ ಬಿಟ್ಟು ೩೨೮ ಕಿರು 
ದೇಗುಲಗಳಿವೆ. ಇಲ್ಲಿನ ಧ್ಯಾನೀ ಬುದ್ಧ ವಿಗ್ರಹದಲ್ಲಿ ಅವನ ಮುಖದಲ್ಲಿ ಕಾಣಿಸುವ ಶಾಂತಿ ಪ್ರಸನ್ನತೆ 
ಗಳು ತುಂಬ ಮೋಹಕವಾಗಿವೆ. 


4° CL 
5 CL ೫ 
ge 0 


GQ '% 
©) 
C 


al 
L ಓ/ 
fst 
ಡಿ 


TES 
$ 
el, 


ಉತ್ತರ ಬೌದ್ಧಯುಗ-ಪ್ರಾ ಿಂಬನನ್‌ ಗುಂಪು 


ಮಧ್ಯ ಜಾವಾದಲ್ಲಿ ಬೌದ್ಧ ರು ಎಲ್ಲಿ ಆಕರ್ಷಿತರಾಗಿ ಸವು ಮತ್ತು ಪ್ಲಾವುಸನ್‌ ದೇಗುಲಗಳನ್ನು ಕಟ್ಟಿದರೋ 
ಅದೇ ಸ್ಥಳ ಹಿಂದೂ ಧರ್ಮಿಯರನ್ನು ಆಕರ್ಷಿಸಿತು. ಅವನ್ನು ಕಟ್ಟಿದ ಕಾಲದಲ್ಲಿ ಈ ವಿಶಾಲ ಕಣಿವೆ 


ಮಾನವಿಕ ಕರ್ಣಾಟಕ 


ತ್‌ 


ಜಿ 


ಅದರ ಸುತ್ತಣ ನೋಟ, ಕಾಂಬೋದಿಯದ ಆಂಕೋರ್‌ ದೇವಾಲಯಗಳ ಬೆಡಗನ್ನೇ ಪ್ರದರ್ಶಿಸು 
ತಿ.ದಿರಬೇಕು. ಆದರೆ ಇವು ಪೂರ್ಣಗೊಳ್ಳಲಿಲ್ಲ. ಯಾವುದೋ ಒಂದು ನೈಸರ್ಗಿಕ ಅಪಘಾತದಿಂದಾಗಿ 
ಇತಿನ ದೇಗುಲಗಳ ರಚನೆ ಅರ್ಧದಲ್ಲಿಯೇ ನಿಂತುಹೋಯಿತು. ಪ್ರಾಯಶಃ ಮಹಾಬಲಿಪುರದಲ್ಲೂ 
ಬಂಡೆಗಳನ್ನು ಕೊರೆದು ವಾಸ್ತುಗಳನ್ನು ನಿರ್ಮಿಸುವ ಕೆಲಸ ಅಪೂರ್ಣವಾಗುವುದಕ್ಕೆ ಅಂಥದೇ ನೈಸರ್ಗಿಕ 
ಆಪತ್ತು ಕಾರಣವಾಗಿರಬಹುದು. ಇಲ್ಲಿ ಕಿರುದೇಗುಲಗಳನ್ನು ಕಟ್ಟುವ ಹುಚ್ಚು ವಿಪರೀತವಾಗಿ 
ಕಾಣಿಸುತ್ತದೆ. ಪ್ರಾಂಬನಿನಲ್ಲಿ ಎಂಟು ಪ್ರಧಾನ ದೇಗುಲಗಳಿದ್ದರೆ, ಅವುಗಳ ಜತೆಗೆ ೧೫೬ ಕಿರು 
ದೇಗುಲಗಳಿವೆ. ಅವನ್ನು ಕ್ರಿ. ಶ. ೯೧೯ರಲ್ಲಿ ಆಳುತ್ತಿದ್ದ ದಕ್ಷನೆಂಬ ದೊರೆ ಕಟ್ಟಿಸ ತೊಡಗಿದ. ಆ 
ಕಾಲದಲ್ಲಿ ಈ ಪ್ರದೇಶದಲ್ಲಿ ಬೌದ್ಧ ಮತ್ತು ಹಿಂದೂ ಧರ್ಮಗಳೆರಡೂ ರೂಢಿಯಲ್ಲಿದವು. 

ಇಲ್ಲಿನ ಎಂಟು ದೊಡ್ಡ ದೇಗುಲಗಳನ್ನು ಎರಡು ಸಾಲುಗಳಾಗಿ ಉನ್ನತ ವೇದಿಕೆಗಳ ಮೇಲೆ 
ಕಟ್ಟಿದ್ದಾರೆ. ಈ ಸಣ್ಣ, ದೊಡ್ಡ ದೇಗುಲಗಳ ಗೋಡೆಗಳಲ್ಲೂ ವೇದಿಕೆಗಳ ಮಗ್ಗು ಲುಗಳಲ್ಲೂ, ಬಾಗಿಲು, 
ಹೊಸ್ತಿಲು ಮೊದಲಾದುವುಗಳಲ್ಲೂ ಎಷ್ಟು ಬೇಕೋ ಅಷ್ಟು ಶಿಲ್ಪಗಳಿವೆ. ಈ ದೇಗುಲಗಳು ಬ್ರಹ್ಮ, 
ವಿಷ್ಣು ಮತ್ತು ಶಿವರಿಗೆ ಸಲುವಂಥವು. ಶಿವ ದೇವಾಲಯದಲ್ಲಿ ಮನುಷ್ಯರೂಪೀ ಶಿವನ ವಿಗ್ರಹವಿದೆ 
ಹೊರತು ಲಿಂಗವಿಲ್ಲ. ಇಲ್ಲಿನ ಈ ದೇಗುಲ ಸಮುದಾಯವನ್ನು “ಲೊಂಗ್‌ರುಂಗ್‌ ' ಸಮುದಾಯ 
ಎಂದು ಕರೆಯುತ್ತಾರೆ. ನಿಜಕ್ಕೂ ಈ ಹೆಸರು ಇಲ್ಲಿನ ದುರ್ಗಾದೇವಿ ಗುಡಿಯೊಂದಕ್ಕೆ ಸಲ್ಲತಕ್ಕುದು. 
ಲೊಂಗ್‌ರುಂಗ್‌ ಅಂದರೆ ` ಶಿಲೆಯಾದ ರಾಣಿ ' ಎಂಬರ್ಥ. ಸ್ಮ ಳಿಕ ಕತೆಯಂತೆ ಅಂಥ ಒಬ್ಬಳು 
ರಾಣಿಯನ್ನು ಒಲಿಸಲು ಬಂದ ಒಬ್ಬ ಸಾಹಸಿ ಒಂದೇ ರಾತ್ರಿಯಲ್ಲಿ ಉಳಿದೆಲ್ಲ ದೇಗುಲಗಳನ್ನು ಕಟ್ಟಿದ 
ನಂತೆ. ಜಾವಾನೀ ಶೈವ ಧರ್ಮದಲ್ಲಿ ಸಂಕುಚಿತ ಮನೋಭಾವವಿರಲಿಲ್ಲ. ಶಿವ ದೇವಾಲಯದ ಶಿಲ್ಪ 
ಗಳಲ್ಲಿ ಬೇಕಷ್ಟು ವಿಷ್ಣು ಅವತಾರದ ಶಿಲ್ಪಗಳೂ ಇವೆ. ಇಲ್ಲಿ ರಾಮ ಒಬ್ಬ ವೀರನಂತೆ ಚಿತ್ರಿತನಾಗಿದಾನೆ. 
ಈ ಕಾರಣದಿಂದಲೇ ಪ್ರಾಂಬನನ್‌ ರಾಮಾಯಣದ ಉಬ್ಬುಗೆತ್ತನೆಗಳನ್ನು ಕುರಿತು ಹೇಳುತ್ತ ಕುಮಾರ 
ಸ್ವಾಮಿಯವರು "ಈ ಶಿಲ್ಪಗಳು ಬೋರೋಬುದುರ ಶಿಲ್ಪಗಳಿಗಿಂತ ಶ್ರೇಷ್ಠವಾಗಿವೆ. ಮಾತ್ರವಲ್ಲ 
ಇನ್ನಷ್ಟು ಭಾವಭರಿತವಾಗಿವೆ. ಈ ದೇಗುಲಗಳ ಒಳಮಗ್ಗುಲ ನೀಳ ದಳಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ 
ಉಬ್ಬುಗೆತ್ತನೆಗಳಿವೆ. ಶಿವ ಮತ್ತು ಬ್ರಹ್ಮ ದೇಗುಲಗಳಲ್ಲಿ ರಾಮನ ಕಥಾನಕದ ದೃಶ್ಯಗಳಿದ್ದರೆ ವಿಷ್ಣು 
ದೇಗುಲದಲ್ಲಿ ಕೃಷ್ಣ ಕಥಾನಕದ ದೃಶ್ಯಗಳಿವೆ. ರಾಮನನ್ನು ಕುರಿತ ಉಬ್ಬುಗೆತ್ತನೆಗಳ ಸಂಖ್ಯೆ ೪೨ರಷ್ಟು 
ಇದ್ದು, ರಾಮ ಲಂಕೆಗೆ ಬರುವ ತನಕವೂ ರಾಮಾಯಣದ ಕತೆ ಸಾಗುತ್ತದೆ. ಬ್ರಹ್ಮ ದೇಗುಲದಲ್ಲಿ 
ಅಲ್ಲಲ್ಲಿ ಇರುವ ಉಬ್ಬುಗೆತ್ತನೆಗಳಲ್ಲಿ ಸೀತಾ ಪರಿತ್ಕಾಗದ ಕತೆಗಳೂ, ಲವಕುಶರ ಚಿತ್ರಗಳೂ ಬರುತ್ತವೆ. 
ಅಷ್ಟೊಂದು ವಿವರಗಳು ಕೃಷ್ಣನನ್ನು ಕುರಿತು ವಿಷ್ಣು ದೇಗುಲದಲ್ಲಿ ಬಂದಿಲ್ಲ. 


ರಾಮಾಯಣದ ಉಬ್ಬುಗೆತ್ತನೆಗಳಿಗೆ ಆಧಾರವಾದಂತಹ ಸಾಹಿತ್ಯಾಂಶಗಳನ್ನು ವಿದ್ವಾಂಸರು 
ಗುರುತಿಸಿದ್ದಾರೆ. ಉದಾಹರಣೆಗೆ-ವಿಷ್ಣುವಿರುವಲ್ಲಿಗೆ ದೇವತೆಗಳೂ, ಯೆಷಿಗಳೂ ಬರುವ ದೃಶ್ಯ. ಇದು 
ಕಾಳಿದಾಸನ ರಘುವಂಶದಲ್ಲಿ ಬರೆದ ಸಾಹಿತ್ಯವನ್ನು ಅವಲಂಬಿಸಿದೆ. ಫೊಗೆಲ್‌ ಒಂದು ಮಾತನ್ನು 
ಹೇಳುತ್ತಾನೆ: "ಜಾವಾನೀ ಶಿಲ್ಪಿ 'ಗಳಿಗೆ ಜನಪ್ರಿಯವಾದ ಈ ಕತೆಗಳೆಲ್ಲವೂ ಗೊತ್ತಿತ್ತು. ಅವರು 
ಕಲ್ಪನೆಯಿಂದಲೇ ಅವನ್ನೆಲ್ಲ ಕೆತ್ತಬಹುದಿತ್ತು. ಆದರೆ ಹಾಗೆ ಮಾಡದೆ ಲಿಖಿತ ಸಾಹಿತ್ಯವನ್ನೇಕೆ ಅನು 
ಸರಿಸಿ ಚಿತ್ರಿಸುತ್ತ ಹೋದರು? ಇಲ್ಲಿನ ಶಿಲ್ಪಗಳನ್ನು ಕಂಡಾಗ ಆ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. 
ಪ್ರಾಂಬನನ್‌ ಶಿಲ್ಪಗಳಲ್ಲಿ ಬರುವ ಭಾವಾಭಿವ್ಯಕ್ತಿ, ದೃಶ್ಯದ ಸೂಕ್ಷ್ಮವಿವರಗಳು, ಓಜಸ್ಸು, ಸಾಹಿತ್ಯ 
ಜ್ಞಾನದಿಂದಲೇ ಬಂದದ್ದೆಂಬುದು ಗೊತ್ತಾಗುತ್ತದೆ. 
4 ಸ್ಪಟರ್‌ ಹೈಮ್‌ ರಾಮಾಯಣದ ಉಬ್ಬು ಶಿಲ್ಪಗಳನ್ನು ಕುರಿತು ಬರೆದ ಗ್ರಂಥದಲ್ಲಿ ಅನೇಕ 
ಸುಂದರ ಫೋಟೋಗಳನ್ನು ಒದಗಿಸಿದ್ದಾನೆ. ಉದಾಹರಣೆಗೆ, ಅನಂತ ಶಾಯಿ ವಿಷ್ಣು ದೇವತೆಗಳ ಮತ್ತು 
ಖಷಿಗಳ ಮಧ್ಯದಲ್ಲಿ ವಿರಮಿಸಿದ ದೃಶ್ಯ, ವಿಶ್ವಾಮಿತ್ರನು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋಗಲು 
ದಶರಥನನ್ನು ಭೇಟಿಯಾಗುವ ದೃಶ್ಯ; ರಾಮ ತಾಟಕನನ್ನು ಕೊಲ್ಲುವುದು; ಸುಬಾಹುವನ್ನು ಸಂಹರಿಸು 
ವುದು, ಮಾರೀಚನನ್ನು ಕೊಲ್ಲುವುದು, ಜನಕನ ಅರಮನೆಯಲ್ಲಿ ರಾಮಲಕ್ಷ್ಮಣರು ಮತ್ತು ವಿಶ್ವಾ 


೫! 

> 
ಟಿ 
1] 

¥ 
Fs 
$4 
a1 


ಜಾವಾದಲ್ಲಿ ಭಾರತಿಯ ಸಂಸ್ಕೃತಿಯ ಪ್ರಭಾವ ೨೩ 


ಮಿತ್ರರು, ಸೀತಾ ಸ್ವಯಂವರದಲ್ಲಿ ಧನುರ್ಭಂಗ ಮಾಡುವ ರಾಮ, ರಾಮಲಕ್ಷ್ಮಣರು ಅಯೋಧ್ಯೆಯನ್ನು 
ತ್ಯಜಿಸುವುದು, ದಶರಥನ ಮರಣ, ರಾಮ ಭರತರ ಭೇಟಿ, ರಾಮ ವಿರಾಧನನ್ನು ಕೊಲ್ಲುವುದು, 
ಶೂರ್ಪನಖಿ ರಾಮಲಕ್ಷ್ಮಣರನ್ನು ಸಮಾಪಿಸುವುದು. ಸುವರ್ಣ ಮೃಗದ ಬೇಟೆ, ಸೀತಾಪಹರಣ 
ಜಠಾಯು ರಾವಣರ ಯುದ್ಧ, ಹೊಟ್ಟೆಯಲ್ಲಿ ಶಿರವಿರುವ ಕಬಂಧ, ರಾಮನ ಮುಂದೆ ಶಬರಿ, ಸಪ್ತ 
ತಾಳಗಳಿಗೆ ಬಾಣ ಬಿಡುತ್ತಿರುವ ರಾಮ, ವಾಲಿಸುಗ್ರೀವರ ಕಾಳಗ, ಸೀತಾನ್ವೇಷಣ್ಕೆ ಅಶೋಕವನದಲ್ಲಿ 
ಹನುಮ ಸೀತೆಯನ್ನು ಸಂಧಿಸುವುದು, ರಾಮನ ಮುಂದೆ ವರುಣ, ಸೇತುಬಂಧನ, ಲಂಕೆಗೆ ರಾಮನ 
ಆಗಮನ, ರಾವಣನ ಆಸ್ಥಾನದಲ್ಲಿ ವಿಭೀಷಣ, ಮತ್ತು ಕುಂಭಕರ್ಣನೊಡನೆ ಯುದ್ಧ * ಇವೇ 
ಮೊದಲಾದವು. 

ಫೊಗೆಲ್‌ ಈ ಎಲ್ಲ ದೃಶ್ಯಗಳನ್ನು ಕಂಡು, “ ಭಾರತೀಯರಿಗೆ ಪ್ರಿಯವಾದ ಇಂಥ ಒಂದು ಕಥಾನಕ 
ವನ್ನು ತಮ್ಮ ದೇಶದಲ್ಲೀ ಭಾರತೀಯರು ಕೆತ್ತಿದ್ದಕ್ಕಿಂತಲೂ ಚೆನ್ನಾಗಿ ಜಾವಾದಲ್ಲಿ ಅಲ್ಲಿನವರು ಕೆತ್ತಿದ್ದಾರೆ 
ಎಂಬ ಸಂಗತಿ ಎಷ್ಟು ವಿಚಿತ್ರ!” ಎಂದಿದ್ದಾನೆ. “ ಈ ಶಿಲ್ಪಗಳನ್ನು ನಾವು ವಿಜಯನಗರದ ಹಜಾರ 
: ರಾಮಸ್ವಾಮಿ ದೇಗುಲದಲ್ಲಿ ಕೆತ್ತಿದ ಮತ್ತು ವಿನ್ನೆಂಟ್‌ಸ್ಮಿತ್‌ ಹೊಗಳಿದ, ಉಬ್ಬುಗೆತ್ತನೆಗಳೊಡನೆ 
ಹೋಲಿಸಿದಾಗ ಜಾವಾನೀ ಶಿಲ್ಪಿಗಳು ಕೆತ್ತಿದ ಆ ಭವ್ಯ ಶಿಲ್ಪಗಳ ಮುಂದೆ ವಿಜಯನಗರದ ಶಿಲ್ಪಗಳು 


ತೀರ ಸಪ್ಪೆ ಮತ್ತು ಮಕ್ಕಳಾಟಿಕೆಯವು” ಎಂಬ ಅಭಿಪ್ರಾಯ ಪಟ್ಟಿದ್ದಾನೆ. 


“ ಜಾವ ಶಬ್ದದ ವ್ಯೃತ್ಪತ್ತಿಯ ಬಗ್ಗೆ ವಿದ್ವಾಂಸರಲ್ಲಿ ಏಕಭಿಪ್ರಾಯವಿಲ್ಲ. ಯಪ ಎಂಬ ಧ್ಯಾನವನ್ನು 
ಸೂಚಿಸುವ ಸಂಸ್ಕೃತ ಶಬ್ದ ದಿಂದಲೋ ಪಾಲಿನೇಷ್ಯನ್‌ ಸ್ಥಳನಾಮಗಳಾದ ಹವ ಮತ್ತು ಸವ ಎಂಬ 
ಶಬ್ದಗಳಿಂದಲೋ ಅರೇಬಿಯ ಮತ್ತಿತರ ವಿದೇಶೀ ರಾಷ್ಟ್ರಗಳನ್ನೂ ಹಾಗೂ ವೇಗವಾಗಿ ಗಮಿಸುವ 
ಕುದುರೆಯನ್ನೂ ಸೂಚಿಸುವ ಜವನ್ನಾ ಅಥವಾ ಯವನ ಶಬ್ದದಿಂದಲೋ ಜಾವ ಶಬ್ದ ರೂಪುದಳೆದಿರ 
ಬೇಕೆಂದು, ಹೀಗೆ ಬಗೆ ಬಗೆಯಾಗಿ, ವಿದ್ವಾಂಸರು ವಾದಿಸಿದ್ದಾರೆ. 

ಇಲ್ಲಿಯ ನಿವಾಸಿಗಳಲ್ಲಿ ಬಹುಭಾಗ ಮಲಯ, ವಂಶಸ್ಥರಾಗಿದ್ದರೂ, ಇತಿಹಾಸದಲ್ಲಿ, ಇವರನ್ನೂ 
ಸುಂದನೀಯರು ಹಾಗೂ ಜಾವನರು ಎಂಬುದಾಗಿ ವರ್ಗಿಕರಿಸಲಾಗಿದೆ... ರಾರಾ 

ಜಾವನರು ಗಾಢವರ್ಣದವರು ಇವರ ಮೈಕಟ್ಟು, ಭಾಷೆ ಮತ್ತು ಸ್ವಾಭಾವದ ಬಹ್ವಂಶಗಳು 
ಹಿಂದುಗಳಿಂದ ದತ್ತ. ಹಿಂದುಗಳು ಇಲ್ಲಿ ಭವ್ಯ ಸಂಸ್ಕೃತಿಯೊಂದನ್ನು ಬೆಳೆಸಿದರು.” 


( ವಿಶ್ವಕೋಶ ಸಂಪುಟ ೮ರ ಪುಟ ೯೪-೯೬ರಲ್ಲಿನ ಪ್ರಧಾನ್‌ ಗುರುದತ್ತರ ಲೇಖನದಿಂದ) 


ಡಿ. ಪಿ. ಕೆ. ಮೂರ್ತಿ 


ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ ಪ್ರಜ್ಞೆ 
ಮತ್ತು ಪ್ರೇಮಚಂದರು 


: .. ಮಾನವಸಮಾಜದ ಸ್ಥಿತಿಲಯಗಳನ್ನು ಮಾನವೀಯತೆಯ ಕಳಕಳಿಯಿಂ ಜೀವನದುದ್ದಕ್ಕೂ ತಾಳೆ 
ಹಾಕಿ ಕೊನೆಗೆ ಐತಿಹಾಸಿಕ ಸಾಮಾಜಿಕ ಪ್ರಜ್ಞೆಯ ಮೂಲ ಆಕರಗಳಿಂದ ವಾಸ್ತವತೆಯನ್ನು ಕಂಡು: 
ಕೊಂಡ ದ್ರಷ್ಟಾರರು ಪ್ರೇಮಚಂದರು. ಭಾರತೀಯ ಸಾಹಿತ್ಯದಲ್ಲಿ ಇಂತಿಷ್ಟು ಮಾನವೀಯತೆಯ 
ಪ್ರಾಮಾಣಿಕ ಮಾರ್ಗದಲ್ಲಿ ಸತ್ಯವನ್ನು ಕಂಡುಕೊಂಡ ಬೇರೊಬ್ಬ ಬೂತ ಕಾಣುವಂತಿಲ್ಲ. 
ಸಮಗ್ರ ಮಾನವೇತಿಹಾಸದ ಮೂಲಭೂತ ಸಾಂಗತ್ಯದಲ್ಲಿ ಸಮಕಾಲೀನ ವಾಸ್ತವತೆಯನ್ನು ಕಂಡು 
ಕೊಂಡ ಪ್ರೇಮಚಂದರ ಸೃಜನಶೀಲ ದ್ರಷ್ಟಾರಪ್ರಜ್ಞೆ "ಅದಮ್ಯ ಆಜ ರ್‌ ಪ್ರತೀಕವಾಗಿ, 
ಕಾಲಚಕ್ರ ೮ ಉರುಳಿದಂತೆಲ್ಲಾ ಮಾನವಕೋಟಿಯ ವಿಶ್ವಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆಯುವಂಥ. 
| ಸತ್ತ್ವದಿಂದ ಕೂಡಿರುತ್ತದೆ. 
ಬಹುಮಟ್ಟಿಗೆ, ಶತಮಾನಗಟ್ಟಲೆ. ಸಹಜ ಐತಿಹಾಸಿಕ ಪ್ರಭಾವಗಳಿಗೆ ಓಗೊಡದೆ, ಜಡವಾಗಿ 
ವಿಕೃತವಾಗಿ ಸತ್ಯೆ ವನ್ನೆ ಮರೆಮಾಚಿ ಸಾಗಿದ್ದ ಭಾರತೀಯ ಇತಿಹಾಸದ ಅಂತರ್ವಿರೋಧ ಬಹಿರ್ವಿರೋಧ 
ಗಳನ್ನು ಮಾನವೀಯತೆಯ ಏಕಮಾತ್ರ ಪ್ರೇರಣೆಯಿಂದ ಗುರುತಿಸಿ, ಅದರ ಸರ್ವತೋಮುಖ ಅಭಿವ್ಯಕ್ತಿ 
' ಯನ್ನಿತ್ತ. ಸೃಜನಶೀಲ ಪ್ರತಿಭೆ ಪ್ರೇಮಚಂದರದು. ಕಳಕಳಿಯಿಂದ ಸಾಗಿದ ಈ ಮಾನವೀಯ ರಸ 
ಯಷಿಯ ಸತ್ಯನೇಹೌನಲು ಮಾರ್ಗದಲ್ಲಿ ಪೂರ್ವಗ್ರಹ ಪೀಡಿತವಾದ ಯಾವೊಂದು ತಾತ್ವಿಕ 
ಅವಲಂಬನೆಯಾಗಲಿ ಆರೋಪವಾಗಲಿ ಕಾಣದಿರುವುದು ಅವರ ಮುಕ್ತವಾಸ್ತವತೆಯ ಅಭಿವ್ಯಕ್ತಿ ಜ್‌ 
ನುಭವಪಾರಮ್ಯದಿಂದ ಪುಟಿದೆದ್ದ ಪ್ರಾಮಾಣಿಕತೆಯ ಕಾವೆರೆದಿದೆ. 
ಪ್ರೇಮಚಂದರು ಯಾವೊಂದು ತತ್ತ್ವದ ಕ್ಲೀಷೆಗೂ ಗಂಟು ಬೀಳಲಿಲ್ಲ: ಪ್ರತ್ಯಕ್ಷವಾಗಿ ಯಾವೊಂದು 
ಯ ಮುಂಚೂಣಿಯಲ್ಲಿ ನಿಂತು ಕಾರಾಗೃ | ಹವಾಸವನ್ನನುಭವಿ ವಿಸಲಿಲ್ಲ. ಆದಾಗ್ಯೂ ಸಮಕಾಲೀನ 
ಹಾಸದ ದ್ವಂದ್ವಗಳ ಳೊಂದಿಗೆ. ಪ್ರೇಮಚಂದರು ನಡೆಸಿದ ಸಂಘರ್ಷ ಕ್ರಾಂತಿಯ ತಾತ್ತಿ ಎಕ ಪ್ರಜ್ಞೆಯ 


- 
PN 


ವಾಸ್ತವಿಕ ದರ್ಶನವೇ ಆಗಿಹೋಯಿತು. ವಾಸ್ತವತೆಯ ಈ ಮಹಾದರ್ಶನಕ್ಕೆ ಪ್ರೇಮಚಂದರಲ್ಲಿದ 
ಒಂದೇ ಒಂದು ಸಾಮಗ್ರಿಯೆಂದರೆ ಮಾನವೀಯತೆಯಿಂದ ತುಂಬಿತುಳುಕುತ್ತಿದ್ದ ಆತ್ಮವಿಶ್ವಾಸ; 
ಯಾವೊಂದು ಸೋಗಿನಿಂದಲೂ ವಂಚಿತರಾಗದ ಸಾಧಾರಣ ಬುದ್ದಿ ಯ ಸಾಮಾನ್ಯ ವಿವೇಕ. 


3 ದಂದಿನಿಂದ ಜೀವನದುದ್ದಕ್ಕೂ ಅವರು ನೋವನ್ನ ನುಭವಿಸಿದರು. ಕಡುಬಡತನ, 
ee ು ಆಸರೆ, ಹೆದಿನೆ ೈದನೆಯ ವಯಸ್ಸಿಗೆ ಅವರ ಪ್ರಕೃ ತಿಗೆ ಎಂತೂ ಸರಿಯೆನಿಸದ ಹೆಣ್ಣಿ 


ನೊಂದಿಗೆ ಭಧ ದ್ಭುವೆ, ಬ ಬಳಿಕ ತಂದೆಯ ಸಾವು, ದೊಡ್ಡ ಕುಟುಂಬದ ಹೊಣೆ, ಪುಡಿಕಾಸಿಗಾಗಿ 


ಜೀತ--ಹೀಗೆ ಸಾಗಿದ ಆ ಬಾಳು ನುಚ್ಚು ನೂರಾಗಿಬಿಡಬೇಕಿತ್ತು ಆದಾಗ್ಸೂ ಪ್ರೇಮಚಂದರ 


ಉ 


ನಿರ್ಮಲಾಂತಃಕರಣದಿಂದ ಸುಸಂಸ ಸ್ಕೃತವಾಗಿ ಸೆಟೆದು ನಿಂತ ಆತ್ಮ ವಿಶ್ವಾಸ ಇದಾವುದಕ್ಕೂ ಸೋಲಲಿಲ್ಲ, 


ಜತಗ ಗ 


೬ ಮಾನವಿಕ ಕರ್ಣಾಟಕ 
ಮಣಿಯಲಿಲ್ಲ; ಬದಲಾಗಿ ಒಂದು ರೋಗಗ್ರಸ್ತಸಮಾಜದ ದರ್ಶನವೇ ಆಯಿತವರಿಗೆ. ಈ ಬವಣೆ ಅನು 
ಭವಿಸುತ್ತಿರುವ ಒಂಟಿ ವ್ಯಕ್ತಿ ತಾವಲ್ಲ, ಮಾನವಕೋಟಿಯೇ ಈ ಮಹಾ ದುರಂತಕ್ಕೀಡಾಗಿ ಪರಿತಪಿಸು 
ತ್ರಿರುವುದನ್ನವರು ಕಂಡುಕೊಂಡರು. ಉತ್ಕಂಠೆಯಿಂದ ಸಮಾಜದಲ್ಲಿ ತಮ್ಮ ದೊಡ್ಡ ಬಳಗವನ್ನು ಗುರು 
ತಿಸಿದರು. ಮಾನವಕೋಟಿಯ ಪ್ರತಿನಿಧಿಯಾದ ಈ ಬಳಗದಲ್ಲಿ ಅವರು ಎಲ್ಲ ಮಾನ ನವೀಯ ಮೌಲ್ಯ ಗಳ 
ಮೂರ್ತ ಸ್ವರೂಪವನ್ನು ಕಂಡರಲ್ಲದೆ. ಇಂತಿಷ್ಟು ಸತ್ತ್ವದಿಂದ ಕೂಡಿರುವ ಇವರ ಬಾಳು ಹೀಗೇಕಾಯಿತು 
ಎಂದು ಸತತವಾಗಿ ಚಿಂತಿಸಿದರು. ಮಾನವೇತಿಹಾಸವನ್ನು ತಿರುವಿಹಾಕಿದರು. ರಚನಾತ್ಮಕವಾಗಿ ಸಾಗಿದ 
ಅವರ ಚಿಂತನೆಯಲ್ಲಿ ಅನುಕಂಪದ ಆಮಿಷ ಕಾಲಿಕ್ಕಲಿಲ್ಲ. ಕನಸಿನ ಭಾವುಕತೆ ಸುಳಿಯಲಿಲ್ಲ: ಬದಲಾಗಿ 
ಆತ್ಮವಿಶ್ವಾಸದಿಂದ. ಧೀರಸಂಕಲ್ಪದಿಂದ. ಈ ಮಾನವಕೋಟಿ ತನ್ನ ಹಿತಸಾಧನೆಗೆ ಏಳ್ಗೆಗೆ ಮಾತ್ರವಲ್ಲದೆ 
ಇಡೀ ಮಾನವಸಮಾಜಕಲ್ಯಾಣಕ್ಕೇ ನಾಯಕಪ್ರಜ್ಞೆಯನ್ನು ಹೊತ್ತು ಮುನ್ನ -- ಭವಿಷ್ಯತ್ತನ್ನು 
ಕಂಡುಕೊಂಡರು. 

ಈ ಶತಮಾನದ ಮೊದಲ ಮೂರು ದಶಕಗಳ ಸಾಮಾಜಿಕ-ರಾಜಕೀಯ-ಆರ್ಥಿಕ ಇತಿಹಾಸದ 
ಪ್ರಗತಿಪರ ಮಾನವೀಯ ವಿಶ್ಲೇಷಣೆಯನ್ನು ಪ ಕೃತಿಗಳಲ್ಲಿ ಕಾಣುವಂತೆ ಬೇರಾವ 
ಭಾರತೀಯ ಸಾಹಿತಿಯ ಕೃತಿಯಲ್ಲೂ ಕಾಣುವಂತಿಲ್ಲ. ಮಷ್ಟಿ ಕಲ್ಪನೆಯ ವರ್ಗರಹಿತ ಪುರಾತನ 

ಜ ಮೊದಲಿಂದಲೂ ಪ್ರೇಮಚಂದರ ಆದರ್ಶದ ವಾಗ. ಅದು ಬರಬರುತ್ತ ಅವನತಿ 
ಗೊಂಡುದನ್ನು ಕಳಕಳಿಯಿಂದ ಚಿಂತಿಸುತ್ತ ಹೋದಂತೆ ಅವರು ಮಾನವೇತಿಹಾಸದ ಪರಮೋಚ್ಚ 
ಸೋಪಾನದಲ್ಲಿ ನಿಂತು ಪರಕೀಯತೆ ಅಮಾನವೀಕರಣಗಳ ಸಂಕೀರ್ಣಜಾಲವನ್ನು ಭೇದಿಸಿ, “ ಮಹಾಜನೀ 
ಸಭ್ಯತೆ 'ಯ ಅವಕುಂಠನವನ್ನು ತೆರೆದು ಸಮಾಜವಾದಿ ವಾಸ್ತ ಶ್ರವತೆಯನ್ನು ಕೊನೆಗೆ ಕಂಡುಕೊಂಡರು. 

ಸತ್ಯಶೋಧನೆಯ ಮಾರ್ಗದಲ್ಲಿ ಮೊದಮೊದಲು ಸುಧಾರಣಾವಾದದ ಆಮಿಷ. ಆದರ್ಶವಾದದ 
ಮಂಪರು ಅವರ ಮೇಲೆ ಸಹಜವಾಗಿಯೆ ಪ್ರಭಾವ ಬೀರಿತಾದರೂ, ಚಲನೆಯಲ್ಲಿರುವ ವಸ್ತುಸ್ಥಿತಿ 
ಯನ್ನು ಸತತವಾಗಿ ಅವಲಂಬಿಸಿ ಸಾಗಿದ ಅವರ ಸೃಜನಶೀಲ ಸಂವೇದನೆ ಆ ಪ್ರಭಾವ ವಲಯದಲ್ಲಿ 
ಏನೊಂ ದು ಪರಿಹಾರವನ್ನೂ ಕಾಣದೆ ನಿರಾಶೆ ಶೆಗೊಂಡು ಮತ್ತೂ ಕಳಕಳಿಯಿಂದ ಅವರು ಸಮಕಾಲೀನ 
ಸಂಕೀರ್ಣವನ್ನು ಬಿಡಿಸ ುವುದರಲ್ಲಿ ತೊಡಗುವಂತೆ ಮಾಡಿತು. 


ಸ್ನ 

ಆರ್ಯಸಮಾಜದ ಸುಧಾರಣಾಮಾರ್ಗ, ` ಗಾಂಧೀಜಿಯ ಆದರ್ಶವಾದ. ಥಿಯಾಸಫಿಯ 
ಅತೀಂದ್ರಿಯ ಅಂತರ್ಬೊಧೆ ಇವುಗಳಿಂದ ಅವರು ಆರಂಭದಲ್ಲಿ ಪ್ರಭಾವಿತರಾಗಿ ಕೊನೆಗೆ ಈ ಮಾರ್ಗ 
ದಲ್ಲಿ ಯಥಾಸ್ಥಿತ ಸಮಾಜದ ಪುನಃಪ್ರತಿಷ್ಠೆಯೇ ಆಗುವುದಲ್ಲದೆ ಆದರ್ಶ ಹಾಗೂ ಮಾನವೀಯ 
ಮೌಲ್ಯಗಳ ಆನ್ವಯಿಕ ಪ್ರಕ್ರಿಯೆಗಳಿಗೆ ತೆರಪಾಗುವಂಥ ಸಮಾಜದ ಪುನರ್ರಚನೆ ಈ ದಿಸೆಯಲ್ಲಿ ಸಾಧ್ಯ 
ವಾಗಲಾರದೆಂಬುದನ್ನು Wn ಕಂಡುಕೊಂಡರು. 

, ೧೯೧೬ರಲ್ಲಿ" ಸೇವಾಸದನ ' ಕಾದಂಬರಿಯಿಂದ ಆರಂಭವಾಗಿ. ೧೯೨೦ ರಿಂದ ೧೯೩೬ರ ವರೆವಿಗೆ, 
ವಿಶೇಷವಾಗಿ " ಪ್ರೇಮಾಶ್ರಮ', * ರಂಗಭೂಮಿ', "`ಕಾಯಾಕಲ್ಪ ' “ಕರ್ಮಭೂಮಿ” ಮತ್ತು 
" ಗೋದಾನ ' ಕಾದಂಬರಿಗಳಲ್ಲಿ ಪ್ರೇಮಚಂದರ ಮಾನವೀಯ ಸಾಮಾಜಿಕ ಸಂವೇದ ಸ್ಪಷ್ಟಗೊಳ್ಳುತ್ತಾ, 
ಹಂತಹಂತವಾಗಿ ವಾಸ್ತವತೆಯ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡು, ಮಾನವೇತಿಹಾಸದ ಪರ್ವಕಾಲದ 
ವಾಸ್ತವತಾ ದರ್ಶನವನ್ನು ಮುಂದೂಡಿ. ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ ಮುಹೂರ್ತವೇ 
ಆಯಿತು. 


“ಇದು ಜೀವನ ಸಂಘರ್ಷದ ಕಾಲ. ಶಿಕ್ಷಿತರಾದ ನಾವು ತಟಸ್ನರಾಗಿ ಕುಳಿತು ಅನ್ನಾಯವನ್ನು 
ನೋಡಲಾಗದು ”1 ಎಂದು ೧೯೨೨ರಲ್ಲಿ ಸಾಹಿತ್ಯದ ಪ್ರಕ್ರಿಯೆ ಕುರಿತು ಸ್ಪಷ್ಟ ನಿರ್ದೇಶವಿತ್ತ ಪ್ರೇಮ 
ಚಂದರು ಮಾನವೀಯತೆಯ ಪಕ್ಷಪಾತದಿಂದ ತಮ್ಮ ವಿಚಾರಗಳನ್ನು, ಒಲವುನಿಲವುಗಳನು ಹಂಸ್‌ ಸ, 
"ಜಾಗರಣ್‌ ', " ಮಾಧುರಿ” ಮುಂತಾದ ಪತ್ರಿಕೆಗಳಲ್ಲಿ ಮುಕ್ತ ಮನಸ್ಸಿನಿಂದ ನಿರಂತರವಾಗಿ ಪ್ರತಿ 

ಪಾದಿಸುತ್ತ ಬಂದರು. ಅವರ ಜೀವನಾನುಭವ, ವಿಚಾರವಿಕಸನ ಮತು ತ್ತು ಸ್ಪಜನಶೀಲ ಸಾಹಿತ್ಯ ರಚನೆ 
ನು ೦ದು ಹಾಸುಹೊಕ್ಕಾಗಿ ತ್ರಿವೇಣಿ ಸಂಗಮವೇ ಆಯಿತು. ೪ 


ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ ಪ್ರಜ್ಞೆ ಮತ್ತು ಪ್ರೇಮಚಂದರು ೨೭ 


ತೀವ್ರ ಯಾತನೆಗೊಳಗಾದ ರೋಗಿ ಕಂಡಕಂಡ ವೈದ್ಯರನ್ನರಸುತ್ತ ಹೋಗುವಂತೆ. ಪ್ರೇಮಚಂದರು 
ಸಮಾಜದ ರೋಗವನ್ನೇ ಹೊತ್ತು ಹತ್ತು ಸಮಸ್ತರ ಚಿಕಿತ್ಸಕ ವಿಚಾರಗಳನ್ನೆಲ್ಲ ಶ್ರದ್ಧೆಯಿಂದ ಮನನ 
ಮಾಡಿಕೊಂಡು, ಮಿಥ್ಯಾಕರ್ಷೆಯ ಈ ಯಾವ ಚಿಕಿತ್ಸಾವಿಧಾನದಲ್ಲೂ ಪರಿಹಾರ ಕಾಣದೆ ತೊಳಲಾಡು 
ವುದನ್ನು ಅವರ ೧೯೩೨ರ ವರೆಗಿನ ಬರವಣಿಗೆಯಲ್ಲಿ ಕಾಣುತ್ತೇವೆ. ನಿಷ್ಕಿ)ಯೆ, ನಿವೃತ್ತಿ, ಸ್ವಾನುಕಂಪಗಳ 
ಇಡತೆಗೆಂದೂ ಮಣಿಯದ ಅವರ ಅದಮ್ಯ ಚೇತನ ಇದರಿಂದ ವ್ಯಸ್ತವಾಗುತ್ತಾದರೂ ಅವರು 
'ಜೀವನೋತ್ಸಾಹದಿಂದ ಹಿಮ್ಮೆಟ್ಟದೆ ಮತ್ತೆಮತ್ತೆ ಚಿಂತನೆ, ವಸ್ತುಸ್ಥಿತಿಯ ಅಂತರ್ಗತ ವಿಮರ್ಶೆ ಮತ್ತು 
ಜಿಜ್ಞಾಸೆ ಮಾಡುತ್ತ ಮುನ್ನಡೆಯುತ್ತಾರೆ. 

ಶ್ರದ್ಧಾ ವಂತ ಕಾದಂಬರಿಕಾರನೊಬ್ಬ ಕಥಾವಸ್ತುವನ್ನಾಯ್ದುಕೊಂಡ ಬಳಿಕ ಅವನ ಮನೋ 
ಧರ್ಮ ರೂಪುಗೊಳ್ಳುವ ಬಗೆಯನ್ನು ಕುರಿತು ಪ್ರೇಮಚಂದರು ೧೯೨೨ರಲ್ಲಿ `ಉಪನ್ಯಾಸ್‌-ರಚನಾ ' 

೦ಬ ಲೇಖನದಲ್ಲಿ ಮಾರ್ಮಿಕವಾಗಿ ಬರೆದಿದ್ದಾರೆ: "ಅವನು ಮಲಗಿರಲಿ ಎದ್ದಿರಲಿ, ಕುಳಿತಿರಲಿ 
ಓಡಾಡುತ್ತಿರಲಿ ಈ ಚಿಂತೆಯಲ್ಲಿ ಸದಾ ಮುಳುಗಿಬಿಟ್ಟಿರುತ್ತಾನೆ. ಎಷ್ಟೋ ಬಾರಿ ಅವನ ಚಿಂತನೆ 
ತಿಂಗಳುಗಟ್ಟಲೆ ವರ್ಷಗಟ್ಟಲೆ ನಡೆಯುತ್ತಿರುತ್ತದೆ. ಈ ಚಿಂತೆಯಲ್ಲಿ ಲೇಖಕ ಎಷ್ಟೆಷ್ಟು ವ್ಯಸ್ತನಾಗು 
ತ್ತಾನೊ ಅಷ್ಟೂ ಅಧಿಕವಾಗಿ ಅವನ ಸಾಹಿತ್ಯರಚನೆ ಉತ್ತಮವಾಗುತ್ತದೆ. ಇದಕ್ಕೆ ಮುಖ್ಯ ಸಾಧನ 
J ಸೆ ಮತ್ತು ವಿಚಾರ ಆಕಲನ. "ಪಿ 
ಸತ್ಯಶೋಧನೆಯ ಮಾರ್ಗದಲ್ಲಿ ತೊಳಲಾಡುತ್ತ ಸಾಗಿದ ತಮ್ಮ ಸ್ವಂತ ಅನುಭವವನ್ನೇ ಪ್ರೇಮಚಂದರು 
ಸೃಜನಶೀಲ ಸಾಹಿತ್ಯದ ಈ ಮಾರ್ಗದರ್ಶಕ ಸೂತ್ರಗಳಲ್ಲಿ ಹೊರಗೆಡದಿದಾರೆ. 
ಆರ್ಯ ಸಮಾಜದಿಂದ ಪ್ರಭಾವಿತರಾಗಿ ೧೯೧೬ರಲ್ಲಿ ಪ್ರೇಮಚಂದರು " ಸೇವಾಸದನ ' ಕಾದಂಬರಿ 
ಯನ್ನು ರಚಿಸಿದರಾದರೂ ೧೯೨೦ರ ತರುವಾಯ ಆರ್ಯಸಮಾಜ ಶುದ್ಧೀಕರಣದ ಚಳುವಳಿ ಹೂಡಿ 
ದಾಗ. ಅವರು ಅದನ್ನು ತೀವ್ರವಾಗಿ ಪ್ರತಿಭಟಿಸಿದರಲ್ಲದೆ ಕೇವಲ ನೈತಿಕ-ಧಾರ್ಮಿಕ ದೃಷ್ಟಿಯಿಂದ 
ಪಾರಲೌಕಿಕ ಲಾಂಛನದಲ್ಲಿ ಯಾವುದೇ ಸಾಮಾಜಿಕ ಸಮಸ್ಯೆಯ ಪರಿಹಾರ ಸಾಧ್ಯವಿಲ್ಲವೆಂಬುದನ್ನು 
ಮನಗಂಡರು. 

“ ಸೇವಾಸದನ ' ಕಾದಂಬರಿಯಲ್ಲಿ ಪ್ರೇಮಚಂದರು ವೇಶ್ಯಾಸಮಸ್ಯೆಯನ್ನು ಕುರಿತು ನೈತಿಕ- 
ಧಾರ್ಮಿಕ ದೃಷ್ಟಿಯಿಂದ ಪರಿಹಾರ ನೀಡಿದಾರಾದರೂ ಈ ಕಾದಂಬರಿಯ ಅಡಿಗಡಿಗೂ ವ್ಯಕ್ತಿ-ಸಮಾಜ 
ಸಂಘರ್ಷ ಬಹುಮುಖವಾಗಿ ಮೂಡುತ್ತದೆ. ಪ್ರೇಮಚಂದರ ಯಾವುದೇ ಕೃತಿಯಲ್ಲೂ 
ವ್ಯಕ್ತಿ ಒಂಟಿಯಾಗಿ ಭಾವುಕತೆಯಲ್ಲಿ ಕರಗಿ ಸಮಾಜದ ಪರಿಸರದಿಂದ ಕಡಿದುಕೊಳ್ಳುವುದಿಲ್ಲ. “ಸೇವಾ 
ಸದನ 'ದ ಸುಮನಳಾದರೂ ಸಮಾಜದ ಶಾಪವಾಗಿ ವೇಶ್ಯಾವೃತ್ತಿಯನ್ನವಲಂಬಿಸುವ ಸಾವಿರಾರು 
ವೇಶೈೆಯರಲ್ಲಿ ಒಬ್ಬಳಾಗುತ್ತಾಳೆ. ಸಮಾಜದಲ್ಲಿ ತಾಂಡವವಾಡುತ್ತಿರುವ ದುರಾಚಾರ. ವರದಕ್ಷಿಣೆಯ 
ಕ್ರೂರಪದ್ದತಿ ಮತ್ತು ಲಾಭಗಡುಕತನಗಳಿಂದಾಗಿ ಈ ಸಮಸ್ಯೆ ಹುಟ್ಟಿಕೊಂಡಿರುವುದನ್ನು "ಸೇವಾ 


ದಲ್ಲಿ 


p) 
ಸದನ'ದಲ್ಲಿ ಸೂಚ್ಯವಾಗಿ ಕಾಣುತ್ತೇವಾದರೂ ಈ ಸಮಸ್ಯೆಗೆ ಪ್ರೇಮಚಂದರು ಸೂಚಿಸಿರುವುದು 


ಸುಮನಳಂಥ ವೇಶ್ಯೆಯರ ಸಮಸ್ಯೆ ಈ ಸುಧಾರಣಾಮಾರ್ಗದಿಂದ ಪರಿಹಾರವಾಗಲು ಸಾಧ್ಯ 
ವಸ್ತೆಯೇ ಇನ್ನೂ ಅನೇಕ ಸಮಸ್ಯೆಗಳೊಂದಿಗೆ ಕೈಯಾರ ವೇಶ್ಯಾ ಸಮಸ್ಯೆಯ 
ಸೃಷ್ಟಿಸಿದೆ ಎಂಬ ಕಟುಸತ್ಯವನ್ನು ಪ್ರೇಮಚಂದರು ತಮ್ಮ ವಿಚಾರ ಬೆಳೆದಂತೆಲ್ಲಾ ಅತೀವ ಯಾತನೆಯಿಂದ 
ಮನಗಾಣುತ್ತಾರೆ: “ ಆರ್ಥಿಕ ಸಂಕಟವೇ ವೇಶ್ಯಾವೃತ್ತಿಗೆ ಮೂಲಕಾರಣ. :ಇದೇ ಮುಂದೆ ಮಾನಸಿಕ 
ನೌರ್ಬಲ್ಯದ ರೂಪವನ್ನು ತಳೆಯುತ್ತದೆ. “3 ಎಂದವರು ಕಾಲಕ್ರಮೇಣ ಸ್ಪಷ್ಟವಾಗಿ ತಮ್ಮ ನಿರ್ಣಯ 
ವನ್ನಿತ್ತರು. ಗ ಹ 
ಊಳಿಗಮಾನ್ಯ ಪದ್ಧತಿ ಐತಿಹಾಸಿಕವಾಗಿ ಹದಿನೆಂಟನೆಯ ಶತಮಾನದಲ್ಲಿ ನಶಿಸಿ ಹೋಗ 
ಬೇಕಾಗಿತ್ತಾದರೂ, ಇತಿಹಾಸದ ಸಹಜಗತಿಯಿಂದ ವಂಚಿತವಾದ ಭಾರತದಲ್ಲಿ ಅದು ಇನ್ನೂ ಉಳಿದು 
ಕೊಂಡಿತ್ತಲ್ಲದೆ ಬಂಡವಾಳಶಾಹಿಯಾದರೂ ಕ್ರಮಬದ್ಧವಾಗಿ ಬೆಳೆದಿರಲಿಲ್ಲ. ಈ ವಿಶಿಷ್ಟ ಪರಿಸ್ಥಿತಿಯಲ್ಲಿ 


ತಾ 


ನ್ದ 


೨೮ ಮಾನವಿಕ ಕರ್ಣಾಟಕ 


ಭಾರತೀಯ ಸಮಾಜ ಸಂಘಟನೆಯಲ್ಲಿ ಅಂತರ್ವಿರೋಧ ಬಹಿರ್ವಿರೋಧಗಳು ಮಿತಿಮೀರಿ ಬೆಳೆದು ' 
ಕಣ್ಣು ಕುಕ್ಕು ವಂತೆ ಎದ್ದು ಕಾಣುವಂತಾಗಿತ್ತು. ವ್ಯವಸಾಯವೇ ಮುಖ್ಯ ಉತ್ಪಾ ದನಾ ಆಧಾರವಾಗಿದ್ರ 1 
ಆರ್ಥಿಕ ವ್ಯ ಪಸೆ ಯಲ್ಲಿ “ಜಮೀನುದಾರಿ ಪದ್ಧತಿಯ ಪಟ್ಟಭದ್ರರಿಂದ ರೈ ತರ ಶೋಷಣೆ ಅಡೆತಡೆಯಿಲ್ಲದೆ ಕ 


ನಡೆಯತೊಡಗತ್ತು. ಪ್ರಾಮಾಣಿಕವಾಗಿ ಮುಡಿದು. ಸಮಾಜಕ್ಕೆ ಆಗತ್ತೆ ವಾದ ಆಹಾರಧಾನ್ಯಗಳನ್ನೂ 
ಕಚ್ಚಾ ಮಾಲುಗಳನ್ನೂ ಉತ್ಪಾದಿಸುವುದರಲ್ಲಿ ತಮ್ಮ ಜೀವ ಸಮೆಸುತ್ತಿ ದ್ವರೈ ಸಟಗ ಕಡುಬಡತನಕ್ಕೀಡಾಗಿ, 


ಜೀವ ದೇಹ ಬಿಗಿಹಿಡಿದುಕೊಂಡು ಬಾಳ್ವೆ ನಡೆಸುವುದೂ ಕಠಿಣವಾಗಿ “ಮಾನವೀ ಬಹತ ಸ್ಯ 


ಪರಿಸ್ಥಿ ತಿಯೇ ಒದಗಿ ಬಂದಿತ್ತು. 


ಇಂಥ ಐತಿಹಾಸಿಕ ಹಿನ್ನೆಲೆಯಲ್ಲಿ ಪ್ರೇಮ ಚಂದರ ಚೇತನ ಸೆಟೆದು ನಿಂತು ಈ ರೈತಬಳಗದೊಂದಿಗೆ. 


ತಾದಾತ್ಮ ಗೊಂಡಿತು. ಅವರು ಕೊನೆಯುಸಿರೆಳೆಯುವ ತನಕ ಈ ಬಳಗದಿಂದ ಬೇರೆಯಾಗಲಿಲ್ಲ. 


ಜೊತೆಗೆ. 'ಕಾಲಕ್ರ ಮವಾಗಿ, ಅವರ ವಸ ಸಂವೇದನೆ ಕಾರ್ಮಿಕವರ್ಗ ಹಾಗೂ ಕೆಳ ೫ 


ದರ್ಜೆಯ ಮಧ್ಯಮವರ್ಗವನ್ನೂ ತುಂಬಿಕೊಂಡಿತು 


ಈ ರೈತಬಳಗದಲ್ಲಿ ಪ್ರೇಮಚಂದರು ಸಾಮಾಜಿಕ ಅನ್ಯಾಯಕ್ಕೆ ತುತ್ತಾದ ಒಂದು ದೊಡ್ಡ ' 


ಸಮಾಜವನ್ನೇ ಕಂಡರು. ಈ ಗ ನ ಮಕ್ಕಳು ಆತ್ಮಗೌರವ ಆತ್ಮವಿಶ್ವಾಸಗಳಿಂದ ತಮ್ಮ ಉದಾತ್ತ 
ಪಾತ್ರವನ್ನು. ನಿರ್ವಹಿಸುತ್ತಾ ಸಮಾಜಕಲ್ಯಾಣ ನಿರ್ಮಾಣದಲ್ಲಿ "ಸೃಜನಶೀಲ ಆನಂದ” ಕಾಣುತ್ತಾ 
ತಲೆಯೆತ್ತಿ ಬಾಳಬೇಕಾದ ಜನ. ಆದರೆ ವಸ್ತು ಸ್ಥಿತಿಯಾದರೂ ಏನು? ದೇವರ ಹೆಸರಿನಲ್ಲಿ, ಮತ 
ಧರ್ಮದ ಹೆಸರಿನಲ್ಲಿ ಏನೆಲ್ಲ ಆದರ್ಶಗಳನ್ನು ಸಾರುತ್ತಾ ಜಮೀನುದಾರರು ಲೇವಾದೇವಿಗಾರರು 
ಅಧಿಕಾರಶಾಹಿಯೊಂದಿಗೆ ಶಾಮೀಲಾಗಿ ರೈತರನ್ನು ಶೋಷಿಸುತ್ತಿರುವ ಕಟುಸತ್ಯ ಪ್ರೇಮಚಂದರನ್ನು 
ಸತತವಾಗಿ ಬಾಧಿಸತೊಡಗಿತು. ಈ ಸ ಮಸೆ ಕೈಯನ್ನು ಅವರು ಮೊದಲು ಧಾರ್ಮಿಕ. ಬಳಿಕ ಸಾಮಾಜಿಕ, 

ಜಕೀಯ ಮತ್ತು ಆರ್ಥಿಕ ರಂಗಗಳಲ್ಲಿಟ್ಟು ವಿಶ್ಲೇಷಿಸುತ್ತ ನಡೆದುದನ್ನು ಅನರ ಸೃಜನಶೀಲ ಕೃತಿ 
ಗಳಲ್ಲಿ ಹೇಗೋ ಅಂತೆಯೇ ಅವರ ವಿಚಾರನೀ ಲ ಲೇಖನಗಳಲೂ ಕಾಣುತ್ತೇವೆ. 


ಶತಮಾನಗಟ್ಟಲೆ ನಮ್ಮಜನ ದೇವರ ಮೊರೆಹೊಕ್ಕು, ಭಕ್ತಿಪಂಥದ ಪ್ರಭಾವದಲ್ಲಿ ತಮ್ಮ 
ಜೀವನೋತ್ಸಾ ಹವನ್ನು ಕಳೆದುಕೊಂಡು. ಸ್ವಪ್ರಯತ್ನದಿಂದ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ 
ಮಾರ್ಗದಿಂದ ವಿಮುಖರಾಗಿ. ದೇವರ ಹೆಸರಿನಲಿ ಮತಧರ್ಮದ “ಹೆಸ ರಿನಲಿ ಸಮಾಜದ ಪ್ರತಿಷ್ಠಿ ತವರ್ಗ F 
ಎಲ್ಲ ಬಗೆಯ ಶೋಷಣೆ ಮಾಡುವಂತಾದದ್ದನ್ನು ಪ್ರೇಮಚಂದರು ತಮ್ಮದೇ ಆದ ಸರಳ ಮಾನವೀಯ. 
ಸಂವೇದನೆಯಿಂದ ಮೊದಮೊದಲು ಮಸುಕಾಗಿ ಬರಬರುತ್ತ ಸ್ಪಷ್ಟವಾಗಿ ಕಾಣುತ್ತ ಬಂದರು. 
ಅವರ ಮಾತುಗಳಲ್ಲೇ ಇದನ್ನು ಸ್ಪಷ್ಟವಾಗಿ ಕಾಣಬಹುದಾಗಿದೆ: 


“ ಭಗವಂತ ಇದ್ದಾನೆಯೇ ಇಲ್ಲವೇ--ಈ ಪ್ರಶ್ನೆ ಅದೆಂದಿನಿಂದ ಮನಸ್ಸನ ನ್ನು ಮಧಿಸುತ್ತಿದೆಯೋ 
ತಿಳಿಯದು. ಆದರೆ, ಈಗಂತೂ ದಿನೇದಿನೇ ಮನಸ್ಸು ನಿಷೇಧದತ್ತಲೇ ವಾಲುತ್ತಿದೆ. ಅವನು ಇಲ್ಲವೇ 
ಇಲ್ಲ. ಇದ್ದದ್ದೇ ಆದರೆ, ಈ ಎಲ್ಲ ಅತ್ಯಾಚಾರ ಅನಾಚಾರಗಳನ್ನೇಕೆ ತಡೆಗಟ್ಟುವುದಿಲ್ಲ? ಎಲ್ಲ ಬರಿಯ 
ಸುಳ್ಳು. ಇಂಥ ನಿರ್ದಯಿ ಭಗವಂತ ಇರು ವುದಕ್ಕಿಂತ ಇಲ್ಲದಿರುವುದೇ ಲೇಸು.” 4 


ನೇಪಾಳದಲ್ಲಿ ಭೂಕಂಪವದಾಗ ಅನೇಕ ಮನೆಗಳು ಉರುಳಿಹೋದುವು. ಆದರೆ ದೇವಾಲಯ 
ಗಳೊಂದೂ ಉರುಳಲಿ ಲ್ಲ. ಆಗ ಕೆಲವರು ದೊಡ್ಡ ಮನುಷ ರು ದ್ಳೆ ವಶ್ರ ದ್ದೆ ಯಿಲ್ಲದ ಜನಕ್ಕೆ “ ದೇವರಲ್ಲಿ 
ಎಷ್ಟು ಶಕ್ತಿಯಿದೆ ನೋಡಿ” ಎಂದು ಈ ಪ್ರಕರಣವನ್ನು ದೃಷ್ಟಾಂತವಾಗಿ ಎತ್ತಿ ತೂಗು ಆ 


ಸಂದರ್ಭದಲಿ ಪ್ರೇಮಚಂದರು ಕಳಕಳಿಯಿಂದ ನೊಂದು ತೋರಿದ ಪ್ರತಿಕ್ರಿಯೆ ಅವರ ಅದಮ್ಮ 
ಮಾನವೀಯ ಲೋಕದೃಷ್ಟಿಯ ಪ್ರತೀಕವೇ ಆಗಿದೆ: 


“ಒಳ್ಳೆಯ ತಿಳಿವಳಿಕೆಯುಳ್ಳ ಜನರೂ ಹೀಗೆ ಹೇಳುವುದನ್ನು ಕಂಡು ನಮಗೆ ದುಃಖವಾಗುತ್ತದೆ. 
ಸಮಾಜದಲ್ಲಾಗಲಿ ಧರ್ಮದಲ್ಲಾಗಲಿ ಬಹುಕಾಲದಿಂದಲೂ ಲೋಕದಲ್ಲಿ ಭಯದ್ವೇ ಆಳ್ವಿಕೆಯಿದೆ. 
ಕದಿಯಬೇಡ, ದೊರೆಯು ನಿನ್ನನ್ನು ಶಿಕ್ಷಿಸುತ್ತಾನೆ; ಪಾಪ ಮಾಡಬೇಡ, ದೇವರು ನಿನ್ನನ್ನು ಶಿಕಿಸಾತ್ತಾ ನೆ 


ಭಟ. RT 


ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ ಪ್ರಜ್ಞೆ ಮತ್ತು ಪ್ರೇಮಚಂದರು ೨೯ 


ಹೀಗೆ ಹೇಳಿ ದೇವರನ್ನು ಶಕ್ತಿಶಾಲಿಯೂ ಭಯಂಕರನೂ ಆದ ರಾಜನೆಂಬಂತೆ ಕಲ್ಪನೆ ಮಾಡ 
ಲಾಯಿತು. ಕಳ್ಳತನ ಮಾಡಬೇಡ, ಇದರಿಂದ ನಿನ್ನ ಸೋದರ ಮಾನವನಿಗೆ ಸಂಕಟವಾಗುತ್ತದೆ; ಪಾಪ 


' ಮಾಡಬೇಡ, ಇದರಿಂದ ನಿನ್ನ ಸಮಾಜಕ್ಕೆ ಸಂಕಟವಾಗುತ್ತದೆ ಎಂದು ಯಾವಾಗಲೂ ಹೇಳಲೇ ಇಲ್ಲ. 


ನಮ್ಮ ನೀತಿಬೋಧಕರು ಮಾನವೀಯ ಭಾವನೆಯನ್ನವಲಂಬಿಸದೆ ಭಯದ ಭಾವವನ್ನವಲಂಬಿಸಿದರು. 
ಇಂದು ಕೋಟ್ಕಂತರ ವಂಚಕರು ನರಕದ ಭಯವನ್ನು ತೋರಿಸಿ ನಮ್ಮನ್ನು ವಂಚಿಸುತ್ತಿರುವುದು ಆ 
ಕ ಪ್ರತಾಪವೇ ಆಗಿದೆ. ಶಾಸನವೆಂಬುದು ಮನುಷ್ಯನು ಮಾಡಿದ ವಸ್ತು. ಮನುಷ್ಯನು 
ಭಯದ ಮೇಲೆ ತನ್ನ ಅಸ್ತಿತ್ವವನ್ನು ಸ್ಥಾ ಪಿಸಿಕೊಂಡರೆ ನಾವು ಅವನನ್ನು ಕ್ಷಮಿಸಬಹುದು. ಆದರೆ 
ತನ್ನ ಪ್ರೇಮದ ಅನಂತವಿಸ್ತಾರವನ್ನು ತೋರಿಸ ಸಬಲ್ಲ ಸರ್ವಶಕ್ತನಾದ ದೇವರೂ ಭಯದ ಆಶ್ರಯ 
ವನ್ನು ಪಡೆಯುವುದಾದರೆ ಇದು ಆ ದೇವರಿಗೆ ಗೌರವ ತರುವಂತಹ ಮಾತಲ್ಲ. ಭಗವಂತನ ಇಚ್ಛ 
ಯಿಲ್ಲದೆ ಒಂದು ತೃಣವೂ ಚಲಿಸದೆಂದು ಹೇಳುತ್ತಾರೆ. ಹಾಗಾದರೆ ಸಹಸ್ರಾರು ವರ್ಷಗಳಿಂದ ಹಿಂದೂ 
ಸಮಾಜವು ಹರಿಜನರ ಮೇಲೇಕೆ ಅತ್ಕಾಚಾರ ಮಾಡಿತು? ದೇವರು ಈ ಅನ್ಯಾ ಯವನ್ನೆಲ್ಲ ನೋಡಿಯೂ 
ಅದೇಕೆ ಸುಮ್ಮನಿದ್ರ? ಅವನು ತನ್ನ ಪ್ರೇಮಜ್ಯೋತಿಯಿ ೦ದ ಎಲ್ಲರನ್ನೂ ವಶಮಾಡಿಕೊಳ್ಳ ಲಿಲ್ಲವೇಕೆ? ರ 


" ಬಾಸಿ ಭಾತ್‌ ಮೆ ಖುದ್ಧಾ ಕಾ ಸಾರಭಾ' ಎಂಬ ಅವರ ಕಥೆಯಲ್ಲಿ ದೀನಾನಾಥನ ಮಾತುಗಳಲ್ಲಿ 
ಪ್ರೇಮಚಂದರ ವಿಚಾರವಾಣಿಯನ್ನೇ ಗುರುತಿಸಬಹುದಾಗಿದೆ: 


“ ದೇವರಿಗಿಂತ ನಿರ್ದಯಿ ಯಾರೂ ಇಲ್ಲ. ತಾನೇ ಸೃಷ್ಟಿಸಿದ ಆಟದ ಗೊಂಬೆಗಳನ್ನು ಅವುಗಳ 
ತಪ್ಪು ಹಾಗೂ ತಿಳಿಗೇಡಿತನಕ್ಕಾಗಿ ಅಗ್ನಿ ಕುಂಡಕ್ಕೆ ತಳ್ಳಿ ಬಿಡುವ ಅವನು ದಯಾಳುವೆನಿಸಲಾರ. ದೇವ 
ರ ೦ರುವ ದಯೆಗಿಂತ ಅಸಂಖ ಗುಜಿತದಲಿ ನಿರ್ದಂ ಯೆಯೇ ಅಧಿಕವಾಗಿದೆ. ಅಂಥ ದೇವರ 
ಕಲ್ಪನೆ ನೆಯೇ ನನಗೆ ಹೇಸಿಕೆಯನ್ನು ಂಟುಮಾಡುತ್ತದೆ. ಪ್ರೇಮ ಎಲ್ಲಕ್ಕಿಂತ ಮಿಗಿಲಾದ ಶಕ್ತಿಯೆಂದು 
ಹೇಳಲಾಗುತ್ತದೆ. ಆದರೆ ನಿಮ್ಮ ದೇವರು ದಂಡ- -ಭಯದಿಂದ ಸೃ ಹಯ ಸಂಚಾಲನ ಮಾಡುತ್ತಾನೆ. 
ಇಂಥ ದೇವರ ೮ ಐಪಾಸನೆಯನ್ನು ನಾನು ಮಾಡಲಿಚ್ಛಿಸುವುದಿಲ್ಲ. ತಲು ತಿಂದು ಕೊಬ್ಬಿದ 
ಜನರ ಪಾಲಿಗೆ ದೇವರು ಮೀಸಲು. ಏಕೆಂದರೆ ಆ ಜನ ಪ್ರಪಂಚವನ್ನು ಲೂಟಿ ಮಾಡುತ್ತಾರೆ. ನಮ್ಮ ೦ಥ 
ರಿಗೆ ದೇವರ ದಯೆ ಕಣ್ಣಿಗೂ ಬೀಳುವುದಿಲ್ಲ..... ಪ್ರೀತಿಯಿಂದ ಆಳುವುದು ಮಾನವತೆ. ಆತ ಹಿ 
ಆಡಳಿತ ನಡೆಸುವುದು "ಬರ್ಬರತೆ. ಆತಂಕ ಎ ದೇವರಿಗಿಂತ ದೇವರಿಲ್ಲದಿರುವುದೇ ಲೇಸು. 
ಅವನನ್ನು ಹರಯದ ಕಿತ್ತೊಗೆದು, ನಾನು ಅವನ ದಯೆ ಮತ್ತು ಶಿಕ್ಷಗಳೆರಡರಿಂದಲೂ ಮುಕ್ತ 
ನಾಗಬ ಯಸುತ್ತೆ ನೆ. ”6 


ತಾ 


ದೇವರ ಹೆಸರಿನಲ್ಲಿ ಅಸ್ಪ ಶ್ಯತೆಯನ್ನು ಬೆಳೆಸಿಕೊಂಡು ಬಂದ ಹಿಂದೂ ಸಮಾಜ ಅವರನ್ನು 
ರೊಜ್ವಿ ಗೆಬ್ಬಿ ಸುತ್ತದೆ: 

“ ಅಸ್ಪೃಶ್ಯನ ಹಣವನ್ನು: ನೀವು ಕಸಿವಿಸಿಯಿಲ್ಲದೆ ತೆಗೆದುಕೊಳ್ಳು ತ್ತೀರಿ. ಅಸ್ಪ ಶೈನೊಬ್ಬ 
“ದೇವಸ್ತಾನ ಕಟ್ಟಿ ದರೆ. ನೀವು ಕುಟುಂಬ ಪರಿವಾರ ಸಮೇತ ಅಲ್ಲಿಗೆ ಹೋಗುತ್ತಿ ರ. ದೇವಸ್ಥಾ ನದಲ್ಲಿ 
ದೇವರ ಇಷ್ಟ ಮಾಡುತ್ತೀರಿ. ಎಲ್ಲವನ್ನೂ ಕಬಳಿಸುತ್ತಿ ೇರಿ--ಅಸ್ಪೃಶ್ಯ ಅದನ್ನು ಮುಟ್ಟಿರದೆ "ಇದಲ್ಲಿ 
ಮಾತ್ರ. ದಕ್ಷಿಣ ತೆಗೆದುಕೊಳ್ಳುತ್ತೀರಿ; ಇದರಲ್ಲಿ ಯ ಯಾವ ಜಸ ಇಲ್ಲ; ಇರಕೂಡದು. ಆದರೆ 
ಅಸ್ಪೃಶ್ಯ ದೇವಾಲಯದೊಳಗೆ ಮಾತ್ರ ಕಾಲಿರಿಸುವಂತಿಲ್ಲ: ಹಾಗೆ ಮಾಡಿದರೆ ದೇವರು 
ಅಪವಿತ್ರನಾಗಿಬಿಡುತ್ತಾನೆ; ಇತರರ ಸ ಶರ್ಶಮಾತ್ರದಿಂದಲೇ ಅಪವಿತ್ರನಾಗಿಬಿಡುವಷ್ಟು ನಿಮ್ಮ ದೇವರು 
ನಿರ್ಬಲನಾಗಿದ್ದರೆ.. ಅವನಿಗೆ ದೂರದಿಂದಲೇ ನನ್ನ ನಮಸ್ಕಾರ. ಗ 

ದೈವಭಕ್ತಿ ಎಂಬುದು ಎಂಥ ಸಮಾಜಕಂಟಕ ವಿಪರ್ಯಾಸವಾಗಿಬಿಟ್ಟಿದೆ ಎಂಬುದನ್ನು ಪ್ರೇಮ 
ಚಂದರು " ರೂಸ್‌ ಮೆ ಧರ್ಮ್‌ ವಿರೋಧಿ ಆಂದೋಲನ್‌ ' ಎಂಬ ಲೇಖನವೊಂದರಲ್ಲಿ ಪರಿಣಾಮ 
ಕಾರಿಯಾಗಿ ಬರೆದಿದ್ದಾರೆ: 2 

“ ದೈವಭಕ್ತಿ ಯ ಗೀಳಿನಲ್ಲಿ ದೊಡ್ಡ ದೊಡ್ಡ ಮಹ ಹಲುಗಳನ್ನು ನಿರ್ಮಿ ಸುತ್ತಾರೆ. ಮೇರೆಯರಿಯದ 

ಅವನನ್ನು ನಾಲ್ಕು ಗೋಡೆಗಳ ನಡುವೆ ಕೊಡಿಹಾಕಿ. ಸರ್ವವ್ಯಾಪಿಯಾದ ಅವನನ್ನು ಅವರು ಅವಮಾನಿಶು 


೩೦ ಮಾನವಿಕ ಕರ್ಣಾಟಕ 
ತ್ತಾರೆ. ಅವನ ವಿಗ್ರಹವನ್ನು ಮಾಡಿ, ಅದನ್ನು ಸಿಂಗರಿಸಿ, ಅದಕ್ಕೆ ನೈವೇದ್ಯವನ್ನಿಟ್ಟು. ಅದರ ಮದುವೆ 
ಯನ್ನೇರ್ಪಡಿಸಿ. ಅವನ ನಾಮಮಾಲೆಯನ್ನು ಜಪಿಸುವವರು ದೇವರನ್ನು ಆಟದ ವಸ್ತುವನ್ನಾಗಿಸಿ, 
ಪ್ರಾಯಶ್ಚಿತ್ತವೇ ಇಲ್ಲದಂಥ ಪಾಪವನ್ನೆಸಗುತ್ತಾರೆ. ದೇವರ ಉಪಾಸನೆಯ ಏಕೈಕ ಮಾರ್ಗವೆಂದರೆ 
ಮನಸ್ಸು, ಮಾತು ಮತ್ತು ಕಾರ್ಯದಲ್ಲಿನ ಶುದ್ಧತೆ. ಈ ಶುದ್ಧ ತೆಯನ್ನು ಗಳಿಸಲು 'ದೇವರು ನೆರವಾಗು ' 
ವುದಾದರೆ ಸಂತೋಷದಿಂದ ಅವನ ಧ್ಯಾನ ಮಾಡಿ. ಆದರೆ. "ಅವನ ಹೆಸರಿನಲ್ಲಿ ಪ್ರತಿಯೊಂದು ಮತ 
ಧರ್ಮದಲ್ಲಿಯೂ ನಡೆಯುತ್ತಿರುವ ಸೋಗನ್ನು ಬುಡಸಹಿತವಾಗಿ ಹೇಗಾದರೂ ಕಿತ್ತೊಗೆಯುವುದು 
ದೇವರಿಗೆ ಸಲ್ಲಿಸಬಹುದಾದ ಅತಿಹೆಚ್ಚಿನ ಸೇವೆ ”.8 | 

ಲಕ್ಷ್ಮಿಯನ್ನು ಕುರಿತು ಪ್ರೇಮಚಂದರ ಮಾತುಗಳು ಅತ್ಯಂತ ಮರ್ಮಸ್ಪರ್ಶಿಯೂ ಸಾಂಕೇತಿಕವೂ * 
ಆಗಿದೆ: 4 
“ ಲೋಕವು ಬಹುಕಾಲದಿಂದಲೂ ಲಕ್ಷ್ಮೀಪೂಜೆಯನ್ನು ಮಾಡುತ್ತ ಬಂದಿದೆ. ಯಾರ ಮೇಲೆ ೫ 
ಆಕೆ ಪ್ರಸನ್ನಳಾಗುತ್ತಾಳೋ ಅವರ ಭಾಗ್ಯೋದಯವೇ ಆಗುತ್ತದೆ. ಆತನ ಎಲ್ಲ ದೋಷಗಳನ್ನೂ 
ಮಿಸಲಾಗುತ್ತದೆ. ಆದರೆ ಲೋಕಕ್ಕೆ ಲಕ್ಷ್ಮಿ ಮಾಡಿರುವಷ್ಟು ಕೇಡನ್ನು ಯಾವ ಸೈತಾನನೂ 
ಮಾಡಿಲ್ಲ. ಅವಳು ದೇವಿಯಲ್ಲ, ಡಾಕಿನಿ. "9 


೧೯೨೦ರ ಹೊತ್ತಿಗೆ ಪ್ರೇಮಚಂದರ ಸಮಾಜಪ್ರಜ್ಞೆ ಗಮನಾರ್ಹವಾಗಿ ಬೆಳೆಯತೊಡಗಿತು. 
ಗಾಂಧೀಜಿಯ ಅಸಹಕಾರ ಚಳುವಳಿಯ ಕರೆಗೆ ಓಗೊಟ್ಟು ಸಹಾಯಕ ಶಾಲಾ ಇನ್‌ಸ್ಪೆಕ್ಟರ್‌ ಹುದ್ದೆಗೆ * 
ಅವರು ರಾಜೀನಾಮೆಯಿತ್ತದೂ ಆಗಲೆ. ಸ್ವರಾಜ್ಯ “ಸಾಧನೆಯಾದ ಹೊರತು ಜನಸಾಮಾನ್ತರ 
ಕಲ್ಯಾಣ ಸಾಧನೆಯಾಗದೆಂದು ಅವರಿಗೆ ಬೋಧೆಯಾಗತೊಡಗಿತ್ತು. ಸ್ವರಾಜ್ಯದ ಲಾಭವನ್ನು ಕುರಿತು 
ಅವರು " ಸ್ವರಾಜ್ಯ್ಕ್‌ ಕೆ ಫಾಯ್‌ದೆ 19 ಎಂಬ ದೀರ್ಫ್ಥ ಲೇಖನವನ್ನೇ ಬರೆದು ಅದರ ಔಚಿತ್ಯವನ್ನೂ 
ಮಹತ್ವವನ್ನೂ ಮುಕ್ತಕಂಠದಿಂದ ಸಾರಿದರು. 


ಗಾಂಧೀಜಿ ಬೆಳಕಿಗೆ ಬರುವ ಮುನ್ನವೇ ಪ್ರೇಮಚಂದರು ಟಾಲ್ಸ್‌ಟಾಯ್‌ ಅವರ ಅನೇಕ * 


ಕಥೆಗಳನ್ನು ಹಿಂದಿಗೆ ರೂಪಾಂತರಿಸಿದ್ದರು. ಗಾಂಧೀಜಿ ತಮ್ಮ ಆದರ್ಶವಾದವನ್ನು ಬೆಳೆಸಿಕೊಂಡ 
ಮೂಲ ಆಕರಗಳಿಂದಲೇ ಪ್ರೇಮಚಂದರೂ ಪ್ರಭಾವಿತರಾಗಿದ್ದರಾಗಿ ಗಾಂಧೀಜಿಯ ಕರೆ ಅವರನ್ನು « 
ಸಹಜವಾಗಿಯೆ ಮುಟ್ಟಿತು. ಆದರೆ. ಪ್ರೇಮಚಂದರು ಜನಸಾಮಾನ್ಯರ, ವಿಶೇಷವಾಗಿ ರೈತಬಳಗದ Kf 
ಯೋಗಕ್ಷೇಮ ಸಾಧನೆಗಾಗಿಯೆ ಗಾಂಧೀ ಚಳುವಳಿಯನ್ನು ನೆಚ್ಚಿ ನಡೆದರು. ಅವರ ಆ ಮಾ | 
ಉದ್ದೇಶಸಾಧನೆಗೆ ಗಾಂಧೀವಾದ ಅಡ್ಡಿ ಬಂದಾಗಲೆ ಲಾ ಅವರು ವಸ್ತುಸ್ಥಿ ತಿಗನುಗುಣವಾಗಿ ಆತ್ಮ ೬ 
ವಿಮರ್ಶೆ ಮಾಡಿಕೊಂಡು ಒಂದು ಘಟ್ಟ ದಲ್ಲಿ ೧೯೩೦ರ ಬಳಿಕ ಗಾಂಧೀವಾದವನ್ನು ಕೈಬಿಟ್ಟು ಮುಂದೆ ' 
ನಡೆದರು. 


" ಪ್ರೇಮಾಶ್ರಮ ' ಕಾದಂಬರಿಯಿಂದ “ರಂಗಭೂಮಿ” (೧೯೨೦-೩೦) ಕಾದಂಬರಿಯ ವರೆವಿಗೆ 
ಗಾಂಧೀವಾದದ ಪ್ರಭಾವವನ್ನೂ ` ಕರ್ಮಭೂಮಿ ' (೧೯೩೨) ಕಾದಂಬರಿಯಲ್ಲಿ ಅದರೊಂದಿಗೆ ನೆಹರು 
Beg ಪ್ರಭಾವ ಸೇರಿಕೊಂಡುದನ್ನೂ ಪ್ರೇಮಚಂದರ ಕೃತಿಗಳಲ್ಲಿ ಕಾಣಬಹುದಾದರೂ 

ಸ್ವುಸ್ಟಿ ತಿಗೆ ಒರೆಹಚ್ಚು ತ್ತಾ ಸಾಗಿದ ಅವರ ವಿಮರ್ಶಾತ್ಮ ಕದ್ಯ ಪ್ರಿಯಿಂದಾಗಿ ಜಮೀನುದಾರಿ ಪದ್ಧತಿ 


ನ ಸಾಮ್ರಾಜ್ಯ ಶಾಹಿ ವಸಾಹತುಶಾಹಿಗಳ ಸಮಾಜ ಜಕಂಟಕ' ಪಾತ್ರವನ್ನವರು ಯಥಾವತ್ತಾಗಿ 
ಚಿತ್ರಿಸತೊಡಗಿದರು. 


ಜಮೀನುದಾರರ ಸ್ವಾರ್ಥ, ಲೇವಾದೇವಿಗಾರರ ನಿಷ್ಮುರತೆ, ಅಧಿಕಾರಶಾಹಿಯ ದಬ್ಬಾಳಿಕೆ, 

ಲಂಚಗುಳಿತನ, ಮತಧರ್ಮದ ಹೆಸರಿನಲ್ಲಿ ಸುಲಿಗೆ. ಸಮಾಜದಲ್ಲಿ ಸಂಭಾವಿತರೆನಿಸಿಕೊಂಡವರ ದರ್ಪ, 

ಸಾಮ್ರಾಜ್ಯಶಾಹಿಯ ಕುಟಿಲ ತಂತ್ರಗಳು, ಇವುಗಳಿಂದಾಗಿ ಬಡರೈ ತರ ಪರಿಸ್ಥಿತಿ ಅದೆಷ್ಟು ದಾರುಣ. 
ಟು 


ವಾಗುತ್ತ ಬಂತೆಂಬುದನ್ನು ೧೯೨೦-೧೯೩೨ರ ಅವಧಿಯ ತಮ್ಮ ಕೆ ೈತಿಗಳಲ್ಲಿ ಪ್ರೆ ಕ್ರೀಮಚಂದರು ಕಣ್ಣಿಗೆ 
ಕಟ್ಟುವಂತೆ ಚಿತ್ರಿಸಿದರು. ತಂ 


ps 


ಹ್‌ 


ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ ಪ್ರಜ್ಞೆ ಮತ್ತು ಪ್ರೇಮಚಂದರು ೩೧ 


"ಪ್ರೇಮಾಶ್ರಮ' ಕಾದಂಬರಿಯಲ್ಲಿ ಬನಾರಸ್‌ ಸಮೀಪದ ಲಖನಪುರ ಗ್ರಾಮದ ಜಮೀನು 
ದಾರಿಗೆ ಸಂಬಂಧಿಸಿದಂತೆ ವ್ಯಕ್ತಿಗಳು. ಸನ್ನಿವೇಶಗಳು ಒಂದರ ಮೇಲೊಂದು ಕಂಣಿಸಿಕೊಳ್ಳುತ್ತಾ 
ದೇಶದ ಸಮಕಾಲೀನ ಭೂಸಮಸ್ಕೆಯ ಸಮಗ್ರ ವಾಸ್ತವಿಕ ಚಿತ್ರಣವೇ ಮೂಡುತ್ತದೆ. ಜ್ಞಾ ನಶಂಕರನ 
ಪಾತ್ರದಲ್ಲಿ ಜಮೀನುದಾರಿ ವರ್ಗದ ಸ್ವಾರ್ಥ, ಲೋಭ, ಕುಟಿಲ ತಂತ್ರಗಳು, ಭೋಗವಿಲಾಸಗಳು 
ಎದು ಕಂಡರೆ, ಅದರೊಂದಿಗೆ ಶಾಮಿ:ಲಾಗಿ ಜಮೀನುದಾರಿ ಸಿಬ್ಬಂದಿ ಹಾಗೂ ಅಧಿಕಾರ ವರ್ಗದವರು 
ರೈತರನ್ನು ಬಗೆಬಗೆಯ ಸಂಕಟಕ್ಕೀಡು ಮಾಡುವುದನ್ನು ಗೌಸ್‌ಖಾನ್‌, ಶಾನುಭೋಗ ಮೌಜೀಲಾಲ್‌, 
ಸಕ್ಸೂ ಚೌಧರಿ. ಡಾಕ್ಟರ್‌ ಪ್ರಿಯನಾಥ್‌, ವಕೀಲ ಇರ್‌ಫಾನ್‌ ಅಲಿ ಮುಂತಾದ ಪಾತ್ರಗಳಲ್ಲಿ ವ್ಯಾಪಕ 
ವಾಗಿ ಕಾಣಬಹುದಾಗಿದೆ. ಈ ಆರಂಭದ ಕೃತಿಯಲ್ಲೇ ರೈತರ ಸಲುವಾಗಿ, ದಲಿತ ಸಮಾಜದ ಸಲುವಾಗಿ 
ಪ್ರೇಮಚಂದರಲ್ಲಿ ಸಹಜವಾಗಿದ್ದ ಸಾತ್ತ್ವಿಕ ಆತ್ಮವಿಶ್ವಾಸವನ್ನು ರೈತಬಳಗದ ಕಾದಿರ್‌ಖಾನ್‌, 
ಮನೋಹರ್‌. ಬಲರಾಜ್‌ ಮುಂತಾದ ಪಾತ್ರಗಳಲ್ಲಿ ಕಾಣುತ್ತೇವೆ. ಪ್ರತಿ ತಿಭಟ ನೆ, ಸಂಘರ್ಷ, ಹೋರಾಟ 
ಗಳ ಸೂಚನೆಯನ್ನು ಹೊತ್ತ ಪಾತ್ರ ಬಲರಾಜನದು. 


ಹತುಶ ಪರಿಸ್ತಿತಿಯಲ್ಲಿ ಸಿಲುಕಿದ್ದ ಕೃಷಿಕರ ಅಂಧ ವಿಶ್ವಾಸ, ಜಮೀನುದಾರಿಯ ಕುಟಿಲ ತಂತ್ರ 
ಗಳಿಂದಾಗಿ ಪರಸ್ಪರ * ದ್ವೇಷಾಸೂಯೆಗಳು. ಇವುಗಳಿಂದ ಅವರು ಮತ್ತೂ ಕುಗ್ಗಿಹೋಗುವ ಚಿತ್ರಣ 
ವನ್ನೂ ಈ ಕೃತಿಯಲ್ಲಿ ಲಿ ಕಾಣಬಹುದಾಗಿದೆ. ಪ್ಲೇಗು, ಸಾಂಕ್ರಾಮಿಕ ರೋಗಗಳು, "ಪ್ರವಾಹ. ಬಿರುಗಾಳಿ 
ಮುಂತಾದ ದುರ್ಫ ನಟನೆಗಳ ಳು ಹೇಗೆ ದುರ್ಬಲರಾದ ಕೃಷಿಕರನ್ನೇ ಪ್ರಧಾನವಾಗಿ ಸಂಕಟಕ್ಕೀಡು ಮಾಡುತ್ತ 
ದೆಂಬುದನ್ನೂ ಈ ಕೃತಿಯಲ್ಲಿ ಪ್ರೇಮಚಂದರು ಯಥಾರ್ಥ ವಾಗಿ ಚಿತ್ರಿಸಿದ್ದಾರೆ. ಈ ಎಲ್ಲ ವ್ಯಕ್ತಿಚಿತ್ರಣ 
ಗಳೂ ಗಳೂ ಪರಿ ಸ್ವಿತಿಯನ್ನ ವಲಂಬಿಸಿ ತಮ್ಮತಮ್ಮ ನೆಲೆಗಳನ್ನು ಕಂಡುಕೊಳ್ಳುತ್ತ ನಡೆಯು 
ತ್ತವೆ. 

“ ಪ್ರೇಮಾಶ್ರಮ'ದಲ್ಲಿ ಚಿತ್ರಿತವಾಗಿರುವ ಕೃಷಿಕರ ಸಂಕಷ್ಟಗಳು "ರಂಗಭೂಮಿ ಕಾದಂಬರಿ 
ಯಲ್ಲಿ ಮತ್ತೂ ವ್ಯಾಪಕವಾಗಿ ಬೆಳೆಯುತ್ತಲ್ಲದೆ ಇದರೊಂದಿಗೆ ಜಾನ್‌ ಸೇವಕರ ಸಿಗರೇಟ್‌ ಫ್ಯಾಕ್ಟರಿ 
ಯಿಂದಾಗಿ ಗ್ರಾಮಜೀವನದಲ್ಲಿ ಅಮಾನವೀಕರಣದ ಅನಿಷ್ಟ ತಲೆಹಾಕಿ ಹೊಸ ಹೊಸ ಸಮಸ್ಯೆ ಗಳನ್ನು 

೦ದೊಡ್ಡುವ ವಾಸ್ತವ ಚಿತ್ರಣವನ್ನೂ ಕಾಣಬಹುದಾಗಿದೆ. 

೧೯೨೦ ರಿಂದ ೧೯೩೨ರ ವರೆವಿಗೆ "ಪ್ರೇಮಾಶ್ರಮ', "ರಂಗಭೂಮಿ "ಕಾಯಾಕಲ್ಪ' 
“ ಕರ್ಮಭೂಮಿ ' ಕಾದಂಬರಿಗಳು ಹಾಗೂ ಅನೇಕ ಸಣ್ಣ ಕಥೆಗಳಲ್ಲಿ ಪ್ರೇಮಚಂದರ ಸಾಮಾಜಿಕ ಕಳಕಳಿ 
ಪರಿಹಾರಕ್ಕಾಗಿ ಚಿಂತನೆ ಮಾಡುತ್ತಾ ಸಾಗಿದ್ದನ್ನು ಅಡಿಗಡಿಗೂ ಕಾಣಬಹುದಾಗಿದೆ. ಈ ಹೊತ್ತಿಗೆ 
ದೇಶದಲ್ಲಿ ಪ್ರಬಲವಾಗಿ ಬೆಳೆಯುತ್ತಿದ್ದ ಸ್ಕಾ ತಂತ್ರ ಸಂಗ್ರಾಮ, ಗಾಂಧೀಜಿಯ ಪ್ರಭಾವ ಬಳಿಕ ನೆಹರು 

ಪ್ರಭಾವ ಅವರನ್ನು ಬಹಳವಾಗಿ ಬತ್ತು. ರಾಜಕೀಯವಾಗಿ ಸ ಸ್ವರಾಜ್ಯ ಸಾಧನೆ, ಸಾಮಾಜಿಕವಾಗಿ 
ಹರಿಜನೋದ್ಧಾರ, ಕೋಮುವಾರು ಸಹಯೋಗ, ಹ ಮುಂತಾದ ಘೋಷಣೆಗಳ ಲಾಂಛನ 
ಇದಲ್ಲಿ ಬೆಳೆಯುತ್ತಿ ದ ಗಾಂಧೀ ಚಳುವಳಿ ಅವರನ್ನು ಸಹಜವಾಗಿಯೆ ಮುಟ್ಟಿತು. ತ್ಯಾಗ, ಪ್ರೇಮ, ಸತ್ತ, 
ಅಹಿಂಸೆ ಇವುಗಳ ' ವೈಯಕ್ತಿಕ ಪ್ರಜ್ಞೆ ಯೇ ಗಾಂಧೀವಾದದ ಅಧುರವಾ?ತ್ತು. ಪ್ರೇಮಚಂದರು ತಮ್ಮ 
ವೈಯಕ್ತಿಕ ಜೀವನದಲ್ಲಿ ಈ ಎಲ್ಲ ಲ್ಪ ಮೌಲ್ಯ ಗಳನ್ನೂ ನಿರಾಡಂಬರವಾಗಿ ಅನುಷ್ಕಾ ನಕ್ಕೆ ತಂದುಕೊಂಡಿದ್ದರು. 
ಅವರ ವೈಯಕ್ತಿಕ ಜೀವನ ಅವರ ಸಾಮಾಜಿಕ ಪ್ರಜ್ಞೆಯ ಆಕರ ಸೋಪಾನವೇ ಆಗಿತ್ತು. ಈ ಮಾರ್ಗ 
ದಲ್ಲಿ ಆತ್ಮವಿಶ್ಲಾಸದ ದಾರ್ಥ್ಯವನ್ನ ವರು ಬೆಳೆಸಿಕೊಂಡಿದ್ದರು. 

ಸಾಂಪ್ರದಾಯಿಕತೆಯ ವ ಮೂಕಪ್ರಸಾದವಾಗಿ ಬಂದಿದ್ದ ಒಲ್ಲದ ಹೆಣ್ಣು ಅವರ ಜೀವನದಿಂದ 
ಕಣ್ಮರೆಯಾದಾಗ ಅವರು ಸಾಮಾಜಿಕ ಕರ್ತವ್ಯವೊಂದನ್ನು ತಮ್ಮ ವೈಯಕ್ತಿಕ 'ಜೀವನದಲ್ಲಿ ನಿರಾಡಂಬರ 
ವಾಗಿ ನೆರವೇರಿಸಿಕೊಂಡು ಕೃತಕೃತ್ಯರಾಗಿದ್ದರು. ಬಾಲವಿಧವೆಯ ” ಬವಣೆಯನ್ನು ಕ್ರೂರ ಸಮಾಜ 
ವ್ಯವಸ್ಥೆಯ ಕಡುಶಾಪವಾಗಿ” 'ಅವರು " ಪ್ರತಿಜ್ಞಾ' ಎಂಬ ತಮ್ಮ ಪ್ರಥಮ ಕಾದಂಬರಿಯಲ್ಲೇ ಚಿತ್ರಿಸಿ 
ದರು.” ಬಾಲವಿಧವೆಯನ್ನು ಮದುವೆಯಾಗಬೇಕೆಂಬ ಅವರ ಸಂಕಲ್ಪ ದೃಢವಾಗಿತ್ತು. ೧೯೦೬ ರಲ್ಲಿ 
ಅವರು ಶಿವರಾಣಿದೇವಿಯವರನ್ನು ಮದುವೆಯಾದದ್ದು ಹೀಗೆ. ಒಂದು 'ದೊಡ್ಡ ಸಾಮಾಜಿಕ ಸಮಸ್ಯೆ 


೩೨ ಮಾನವಿಕ ಕರ್ಣಾಟಕ 
ಯನ್ನು ತಮ್ಮ ವೈಯಕ್ತಿಕ ಬಾಳಿನಲ್ಲೇ ಸಾಂಕೇತಿಕವಾಗಿ ಪರಿಹರಿಸಿಕೊಂಡರೆಂಬಂತೆ ಅವರ ದಾಂಪತ್ಯ, ೫ 
ಎಷ್ಟೇ ಆರ್ಥಿಕ ಸಂಕಷ್ಟ ಗಳಿಗೀಡಾದರೂ, ಸಹೆಯೋಗ ಭಾವನೆಯಿಂದ ಮತ್ತೊ ದೃಢವಾ ವಾಯಿತಲ್ಲದೆ ಶ್ಚ 
ಶಿವರಾಣಿದೇವಿಯವರು ಪತಿಯೊಂದಿಗೆ ಸಾಹಿತ್ಯಕ ವಿಚಾರಗಳಲ್ಲೂ ಪಾಲುಗೊಳ್ಳು ವಂತಾಯಿತು. ತ್ತ 

Ss SGN ಎಂಬ ll ಕೃತಿ ಅವರ ದಾಂಪತ್ಯ ಅದೆಷ್ಟು ಸಫಲ ' 
ವಾಗಿ ಪಲ್ಲವಿಸಿತೆಂಬುದಕ್ಕೆ ಜೀವಂತ ನಿದರ್ಶನವಾಗಿದೆ. 

ಬಡತನದಿಂದಾಗಿ ಮೆಟ್ರಿಕ್ಕುಲೇಷನ್‌ಗೆ ಅವರ ಶಿಕ್ಷಣ ನಿಂತಿತ್ತು. ಬಳಿಕ ಅವರು ಸ್ವಪ್ರಯತ್ನ 
ದಿಂದ ಇಂಟರ್‌ಮಿಡಿಯಟ್‌ ಮುಗಿಸಿ ಖಾಸಗಿ ವಿದ್ಯಾರ್ಥಿಯಾಗಿ ಸ್ವಂತ ವ್ಯಾಸಂಗ ಮಾಡಿ ಅಲಹಾ 
ಬಾದ್‌ ವಿಶ್ವವಿದ್ಯಾನಿಲಯದ ಬಿ.ಎ. ಪದವಿ ಪಡೆದುಕೊಂಡರು. ಹೀಗೆ ಅವರು ಸ್ವಪ್ರಯತ್ನದಿಂದ, 
ದುಡಿಮೆಯಿಂದ ಆತ್ಮವಿಶ್ವಾಸ ಆತ್ಮದಾರ್ಥ್ಯಗಳನ್ನು ಬೆಳೆಸಿಕೊಂಡಿದ್ದರು. ತ್ಕಾ )ಗವೂ ಅಷ್ಟೇ ಸಹಜವಾಗಿ 
ಅವರಿಗೆ ಸಾಧಿಸಿತ್ತು. ೧೯೨೦ರಲ್ಲಿ ಅಸಹಕಾರ ಚಳುವಳಿಗೆ ! ಓಗೊಟ್ಟು ತಮ್ಮ ಸಹಾಯಕ ಶಾಲಾ 
ಇನ್‌ಸ್ಪೆಕ್ಟರ್‌ ಹುದ್ದೆಗೆ ನಿರಾಡಂಬರವಾಗಿ ರಾಜೀನಾಮೆಯಿತ್ತು ಜೀವನಪರ್ಯಂತ ಲೇಖನಿ ಹಿಡಿದ ದಲಿತ 
ಸಮಾಜದ ಸಿಪಾಯಿಯೇ ಆದರು. ೧೯೨೬ರಲ್ಲಿ ಅಲವರದ ದೇಸೀ ಮಹಾರಾಜರು ಬಂಗ್ಲೆ, ಸಿಬ್ಬಂದಿ, 
ಕಾರು ಸಮೇತ ೪೦೦ ರೂಪಾಯಿ ವೇತನದ ನೌಕರಿಗೆ ಪ್ರೇಮಚಂದರನ್ನು ಆಹ್ವಾನಿಸಿದಾಗ ಅಷ್ಟೇ 
ಸರಳವಾಗಿ ಅವರು ಅದಕ್ಕೆ ಕೈಮುಗಿದುಬಿಟ್ಟರು. ೧೯೩೦ರ ಬಳಿಕ ಮುಂಬಯಿಯ ಚಲನಚಿತ್ರ 
ಸಂಸ್ಥೆ ಯೊಂದು ಅವರಿಗೆ ವರ್ಷಕ್ಕೆ ಆರು ಕಥೆಗಳನ್ನು ಬರೆದುಕೊಡಲು ೮೦೦೦ ರೂಪಾಯಿಗಳ 
ಸಂಭಾವನೆಯ ಕರಾರಿನ ಮೇಲೆ ನೇಮಕ ಮಾಡಿಕೊಂಡಿತ್ತು. ಆದರೆ, ಚಲನಚಿತ್ರ ಮಾಧ್ಯಮದಲ್ಲಿ 
ಮಾರುಕಟ್ಟೆಯ ಒತ್ತಡಕ್ಕೆ ಕಲೆಯ ಅವನತಿಯೇ ಆಗುತ್ತದೆಂದು ಪ್ರೇಮಚಂದರಿಗೆ ಮನವರಿಕೆಯಾಗು 
ತ್ತಲೆ, ಸಂಭಾವನೆಯ ಆಮಿಷಕ್ಕೆ ಮಣಿಯದೆ ಅದನ್ನು ಪರಿತ್ಯಜಿಸಿ ಅವರು ಬನಾರಸ್‌ಗೆ ಬಂದುಬಿಟ್ಟರು. 
ಹೀಗೆ ಸತ್ಯಸಂಧತೆ, ಪ್ರಾಮಾಣಿಕತೆ. ತ್ಯಾಗ, ದಲಿತ ಸಮಾಜಪ್ರಜ್ಞೆ ಅವರಲ್ಲಿ ಸಹಜ ಗುಣಗಳೇ ಆಗಿತ್ತಾ ಗಿ 
ಗಾಂಧೀಜಿಯ ಕರೆ ಅವರನು ಸೆಳೆದದರಲ್ಲಿ ಏ ಏನೂ ಅಚ್ಚರಿಯಿಲ್ಲ. 

` ಪೇಮಾಶ್ರಮ' ಕಾದಂಬರಿಯಲ್ಲಿ ವಸ್ತುನಿಷ್ಠೆಯಿಂದ ಕೃಷಿಕರ ಸಮಸ್ಯೆಗಳನ್ನು ಚಿತ್ರಿಸಿದ 
ಪ್ರೇಮಚಂದರು, ಆ ಸಮಸ್ಯೆಗಳಿಗೆ ಗಾಂಧೀವಾದದ ಸರ್ವೋದಯ 'ಸೂತ್ರವಾದ ಹೃದಯ ಪರಿವರ್ತನೆ 
ಯನ್ನು ಪರಿಹಾರವಾಗಿ ಸೂಚಿಸಿರುತ್ತಾರೆ ಪ್ರೇಮಶಂಕರರ ಪಾತ್ರ ಗಾಂಧೀಜಿಯನ್ನು ಬಹುಮಟ್ಟಿಗೆ 
ಹೋಲುತ್ತದೆ: ಕಾದಂಬರಿಯ ಆದರ್ಶಮಾಧ್ಯ ಮವಾಗುತ್ತದೆ. ಜ್ಞಾನಶಂಕರನ ಅಣ್ಣ ಪ್ರೇಮಶಂಕರರು 
ಸಮಾಜಸೇವೆ ಆಟಾ ಕನಸನ್ನು ಹೊತ್ತು ಅಮೆರಿಕದಿಂದ ಆಗಮಿಸುತ್ತಾರೆ. ಪಿತ್ರಾರ್ಜಿತ 
ಆಸ್ತಿಯನ್ನವರು ಪರಿತ್ಯಜಿಸಿ ಸೇವಾಕಾರ್ಯದಲ್ಲಿ ತೊಡಗುತ್ತಾರೆ. ಹಾಜೀಗಂಜ್‌ನಲ್ಲಿ ಪ್ರವಾಹ 
:ದಿಂದಾಗಿ ಎಷ್ಟೋ ಹಳ್ಳಿಗಳು ಮುಳುಗಿಹೋದಾಗ ಹಳ್ಳಿಗರ ಸಹಾಯದಿಂದ ಅವರು ಅಣೆಕಟ್ಟು 
ನಿರ್ಮಿಸುತ್ತಾರೆ. ತ್ಯಾಗ, ಪ್ರೇಮ, ಸೇವೆಗಳಿಂದ ಪ್ರೇಮಶಂಕರರು ಹಳ್ಳಿಗರ ಆರಾಧ್ಯಮೂರ್ತಿಯಾಗು 
ತ್ತಾರೆ. ಅವರಿಗಾಗಿ 'ಹಳ್ಳಿಗರು ಒಂದು ಕುಟೀರವನ್ನು ನಿರ್ಮಿಸುತ್ತಾರೆ. ಗಾಂಧೀಜಿಯ ಸಬರ್ಮತಿ 
ಆಶ್ರಮವೇ ಇಲ್ಲಿ ಸಾಂಕೇತಿಕವಾಗಿ ಪ್ರತಿಫಲಿಸಿದೆ ಎನ್ನಬಹುದು. 


ಕ್ರಮೇಣ ಜ್ಞಾ 2 ನಶಂಕರನ ಮಗ ಮಾಯಾಶಂಕರನೂ ಪ್ರೇಮಶಂಕರರ ಪ್ರಭಾವಕ್ಕೊಳಗಾಗಿ ತನ್ನ 
ಜಮೀನ್ಹಾರಿಯನ್ನು "ಪರಿತ್ಯಾಗ ವ ಮಾಡಿ ಎಲ್ಲವ ನ್ನೂ ಕೃಷಿಕರಿಗೇ ವಹಿಸಿ ಅವರೊಡನೆ ತಾನೂ ಸೇವಾ 
ಭಾವದಿಂದ ದುಡಿಯುತ್ತಾ "ಸರಳ ಜೀವನವನ್ನು ನಡೆಸತೊಡಗುತ್ತಾನೆ. ಲಖನಪುರ ರಾಮರಾಜ್ಯವೇ 
ಆಗಿಬಿಡುತ್ತದೆ. ಮಗನಿಂದಾದ ಈ ವಜ್ರಾಘಾ ತವನ್ನು ತಾಳಲಾರದೆ ಜ್ಲಾನಶಂಕರ ನದಿಗೆ ಹಾರಿ 
ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಸ 


“ರಂಗಭೂಮಿ ಕಾದಂಬರಿಯಲ್ಲಾದರೂ ಗಾಂಧೀ ಚಳುವಳಿಯ ಮತ್ತೊಂದು ಮುಖವಾದ 
ಸತ್ಕಾಗ್ರಹವನ್ನೇ ಪರಿಹಾರಸ ಬಾತ್ರವನ್ನಾಗಿ ಪ್ರೇಷುಚಂದರು ಅಂಧ ಭಿಕ್ಷುಕ ಸೂರದಾಸನ ಪಾತ್ರದಲ್ಲಿ 
ಸೂಚಿಸುವ ಪ್ರಯತ್ನ ಮಾಡಿದಾರೆ. ಔದೊ ್ಯೀಗೀಕರಣದ ವಿರುದ್ಧ ಗಾಂಧೀಜಿ ನಡೆಸಿದ ಚಳುವಳಿಯ 
ಪ್ರತಿಧ್ವ ನಿಯನ್ನೂ ಈ ಕಾದಂಬರಿಯಲ್ಲಿ ಕಾಣಬಹುದಾಗಿದೆ. ಈಪ ಪ್ರಕರಣದಲ್ಲಿ ನಾಟಕೀಯ ಘಟನೆಗಳೇ 


A ಕ 


ಹ 0 


ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ ಪ್ರಜ್ಞೆ ಮತ್ತು ಪ್ರೇಮಚಂದರು ೩೩ 


ಪ್ರಧಾನವಾಗಿ ಬೆಳೆದು ವಿನಯ ಮತ್ತು ಸೋಫಿಯಾರ ಆತ್ಮಹತ್ಯ ಹಾಗೂ ಸೂರದಾಸನ ಸಾವು 
ವಾಸ್ತವಿಕ ಸಮಸ್ಯೆಗಳನ್ನು ಇದ್ದಂತೆಯೇ ಬಿಟ್ಟು ಕಾಲ್ಪನಿಕ ಸಮಾಧಾನದ ಭ್ರಮೆಯನ್ನು ಮಾತ್ರ ನೀಡು 


'ತ್ರದೆ. 


ಹೀಗಾಗಿ ಈ ಕೃತಿಗಳಲ್ಲಿ ವಸ್ತುಸ್ಥಿತಿಯ ದ್ವಂದ್ವಗಳನ್ನು ಚಿತ್ರಿಸುವಲ್ಲಿ ಪ್ರೇಮಚಂದರು ತೋರಿದ 
ಸಜೀವ ಅಭಿವ್ಯಕ್ತಿ ಪರಿಹಾರ ಸೂಚಿಸುವ ಆದರ್ಶ ಮಾಧ್ಯಮಗಳಲ್ಲಿ ಕಾಣುವಂತಿರಲಿಲ್ಲ. ತಮ 
ವಾಂಛಿತ ಸಮಾಧಾನಕ್ಕೆ ಸಮಸ್ಯೆಯನ್ನು ಸಂತೈಸಿದಂತಾಯಿತೇ ಹೊರತು ವಸ್ತುಸಿತಿಯಲಿ ಅದನು” 
ತರಲಾಗದೆಂಬ ಅರಿವೊಂದು ಕಡೆಯಾದರೆ ಬೆಳೆಯುತ್ತ ಹೋಗುತ್ತಿದ್ದ ಸಮಾಜದ” ರೋಗದ ಬಾಥ 
ಅವರನ್ನು ಮತ್ತೂ ವ್ಯಸ್ತರನ್ನಾಗಿಸಿ ಚಿಂತನೆಗೀಡುಮಾಡಿತು. ಈ ಅವಧಿಯ ಲೇಖನಗಳಲ್ಲಿ ಅವರ 
ತುಮುಲ, ತೊಳಲಾಟ, ಆತ್ಮವಿಮರ್ಶೆಗಳು ಮಾನವತಾವಾದಿ ಚೇತನದ ದಾರ್ಶನಿಕ ದಾಖಲೆಗಳೇ 
ಆಗಿವೆ: 


ಕತ್ತಲ ಕೋಣೆಯಲ್ಲಿ ದುಡಿದು, ಬಳಲಿ ಬೆಂಡಾದಾಗ ಮಾನವ ಹೊಸತೊಂದು ನಿರ್ಮಲ 
ವಾತಾವರಣದ ಪರಿಶುದ್ಧ ಹವೆಯಲ್ಲಿ ಆನಂದವನ್ನನುಭವಿಸಲು ಹವಣಿಸುತ್ತಾನೆ. ಆದರ್ಶವಾದವು 
ಉತ್ತಮ ಚಾರಿತ್ರ್ಯದ, ಪವಿತ್ರ ಹೃದಯದ. ನಿಃಸ್ವಾರ್ಥತೆಯ, ವಾಸನಾರಹಿತವಾದ ಸಾಧುಪ್ರಕೃತಿಯ 
ಸಜ್ಜನರನ್ನು ದರ್ಶನ ಮಾಡಿಸುತ್ತದೆ. ಹೀಗಿದ್ದರೂ ಈ ಸಚ್ಚಾರಿತ್ರ್ಯವುಳ್ಳ ವ್ಯಕ್ತಿಗಳು ವ್ಯವಹಾರಕುಶಲ 
ರೆನಿಸದೆ. ಈ ಸರಳ ವ್ಯವಹಾರದಲ್ಲಿ ಅವರಿಗೆ ಮೋಸವೇ ಆಗಬಹುದು... ಈ ಸಂದರ್ಭದಲ್ಲಿ ವಾಸ್ತವ 
ನಮ್ಮ ಕಣ್ತೆರೆಯುತ್ತದೆ. ಆದರ್ಶವಾದವಾದರೋ ಬೇರೊಂದು ಲೋಕಕ್ಕೆ ಕರೆದೊಯ್ಯುತ್ತದೆ. ಆದರೆ, 
ಆದರ್ಶವಾದದಲ್ಲಿ ಈ ಗುಣವುಳ್ಳ ಸಚ್ಚಾ ರಿತ್ರ್ಯವನ್ನು ಚಿತ್ರಿಸುವುದರಿಂದ ಕೇವಲ ಸಿದ್ದಾ ತ ಪೂರೈಸಿ 
ದಷ್ಟೇ ಸಾಧಿಸಿದಲ್ಲಿ ಅದು ಸಾರ್ಥಕವಾಗುವುದಿಲ್ಲ. 11 


೧೯೩೦ರಲ್ಲಿ ಯಷಭ್‌ಚರಣ್‌ ಎಂಬುವರಿಗೆ ಬರೆದ ಪತ್ರದಲ್ಲಿ ಪ್ರೇಮಚಂದರು ತಮ್ಮ ತೊಳ 
ಲಾಟವನ್ನು ಬಹು ಮಾರ್ಮಿಕವಾಗಿ ನಿರೂಪಿಸಿದಾರೆ: 

“ ನಮ್ಮಲ್ಲಿ ಯಾರೂ ವಾಸ್ತವತಾವಾದಿಗಳಲ್ಲ. ನಮ್ಮಲ್ಲಿ ಯಾರೂ ಜೀವನವನ್ನು ಅದರ 
ಯಥಾರ್ಥ ಅಥವಾ ವಾಸ್ತವ ರೂಪದಲ್ಲಿ ತೋರಿಸುವುದಿಲ್ಲ. ಅದನ್ನು ಅದರ ವಾಂಛಿತ ರೂಪದಲ್ಲೇ 
ತೋರಿಸುತ್ತೇವೆ. ನಾನು ನಗ್ನ ಯಥಾರ್ಥವಾದದ ಪ್ರೇಮಿಯೂ ಅಲ್ಲ ”.12 


೧೯೨೯ರ ಲಾಹೋರ್‌ ಕಾಂಗ್ರೆಸ್‌ ಅಧಿವೇಶನದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದ ಘೋಷಣೆ 
ಯೊಂದಿಗೆ ನೆಹರು ಪ್ರಭಾವದಲ್ಲಿ ಪ್ರಜಾಪ್ರಭುತ್ವದ ಸುಖೀರಾಜ್ಯ ಕಲ್ಪನೆಯ ಉದಾತ್ತ ವಿಚಾರಗಳು 
ಕಾಣಿಸಿಕೊಂಡವು. ೧೯೩೨ರಲ್ಲಿ ಪ್ರಕಟವಾದ ಪ್ರೇಮಚಂದರ ಕಾದಂಬರಿ "ಕರ್ಮಭೂಮಿ' ಈ 
ಪ್ರಭಾವದಲ್ಲಿ ಮೂಡಿದ ಕೃತಿಯೆನ್ನಬಹುದು. ಅಮರಕಾಂತನ ಪಾತ್ರದಲ್ಲಿ ನೆಹರು ಪ್ರತೀಕವನ್ನೆ ಕಾಣ 
ಬಹುದಾಗಿದೆ. 

ಇದೇ ಅವಧಿಯಲ್ಲಿ ಪ್ರೇಮಚಂದರು ತಮ್ಮ ಆದರ್ಶಮಾಧ್ಯಮಗಳನ್ನು ವಸ್ತುಸ್ಥಿತಿಗೆ ಒರೆ 
ಹಚ್ಚುತ್ತಾ ಸಾಗಿದರು. ರಾಜಕೀಯ ಘಟನೆಗಳನ್ನು ವಿಶ್ಲೇಷಿಸತೊಡಗಿದರು. ಪ್ರಚಲಿತ ಸಮಾಜ 
ಸಂಘಟನೆಯ ಮೂಲಭೂತ ಸ್ವರೂಪವನ್ನು ತೀಕ್ಷ್ಣವಾಗಿ ಅರಿಯುತ್ತ ಹೋದರು. 

ಸ್ವರಾಜ್ಯ ಸಾಧನೆಯಲ್ಲಿ ತುಂಬ ಭರವಸೆಯಿಟ್ಟಿದ್ದ ಪ್ರೇಮಚಂದರು ಗಾಂಧೀ ನೆಹರು ಪ್ರಭಾವ 
ದಲ್ಲಿ ಬೆಳೆಯುತ್ತಿದ್ದ ಸ್ವಾತಂತ್ರ್ಯಸಂಗ್ರಾಮವನ್ನೂ ಕಾಂಗ್ರೆಸ್ಸಿನ ರಾಜಕೀಯ ಘಟನೆಗಳನ್ನೂ ಸೂಕ್ಕಾತಿ 
ಸೂಕ್ಷ್ಮವಾಗಿ ಗಮನಿಸುತ್ತ ವಿಶ್ಲೇಷಿಸುತ್ತ ವಿಮರ್ಶಿಸುತ್ತ ಬಂದರು. 

ತಿಲಕರ ಉಗ್ರಪಂಥ ಗೋಖಲೆಯವರ ಸೌಮ್ಯ ಪಂಥಕ್ಕಿಂತ ಹೆಚ್ಚಾಗಿ ಪ್ರೇಮಚಂದರಿಗೆ 
ಹಿಡಿಸಿತ್ತು. ತಮ್ಮ ಕಾದಿರ್‌ಖಾನ್‌, ಮನೋಹರ್‌, ಬಲರಾಜ್‌, ಹಲ್ಕೂ, ಮುನ್ನೀ, ಶಂಕರರ ಬಳಗಕ್ಕೆ 
ತಿಲಕರು ಸಮೀಪವಾಗಿದ್ದರೆಂತಲೇ ಪ್ರೇಮಚಂದರು ಅವರನ್ನು ಒಲಿದದ್ದು. 


3 


೩೪ ಮಾನವಿಕ ಕರ್ಣಾಟಕ 


“ ವರ್ತಮಾನ ಸಂವಿಧಾನವನ್ನು ಸುಧಾರಣೆ ಮಾಡುವುದು ಗೋಖಲೆಯವರ ಯೋಜನೆ; ' 


ಅದರ ಪುನರ್ನಿರ್ಮಾಣ ಮಾಡುವುದು ತಿಲಕರ ಯೋಜನೆ. ತಮ್ಮ ಕಾರ್ಯಸಾಧನೆಗೆ ನೌಕರಶಾಹಿ 
ಯೊಂದಿಗೆ ಬೆಸೆದುಕೊಳ್ಳುವುದು ಗೋಖಲೆಯವರಿಗೆ ಅನಿವಾರ್ಯವಾಗಿದ್ದರೆ. ನೌಕರಶಾಹಿಯೊಂದಿಗೆ 


ಹೋರಾಟ ನಡೆಸುವುದು ತಿಲಕರ ಅನಿವಾರ್ಯ...ಗೋಖಲೆ ಎರಡನೆಯವರ ಸಹಾಯದ ಮೇಲೆ ತಮ್ಮ ' 


ಭರವಸೆ ಇಡುತ್ತಾರೆ. ತಿಲಕರು ಕೇವಲ ತಮ್ಮ (ಜನಿ) ಶಕ್ತಿಯನ್ನೇ ನೆಚ್ಚುತ್ತಾರೆ...ಗೋಖಲೆ ತಮ್ಮ 
ಯುಗದೊಂದಿಗಿದ್ದರು. ತಿಲಕರು ಅದಕ್ಕಿಂತ ಬಹು ಮುಂದೆ (ಹೋಗಿದ್ದರು.) "38 ಆದರೆ, ಗಾಂಧೀಜಿ 
ಗೋಖಲೆಯವರ ನಾಯಕತ್ವವನ್ನೇ ಆಯ್ದುಕೊಂಡಾಗ ಪ್ರೇಮಚಂದರಿಗೆ ತುಂಬ ನಿರಾಶೆಯೇ 


ಆಯಿತು. 


ಕಾಂಗ್ರೆಸ್ಸಿನಲ್ಲಿ ನಿಮ್ಮ ಪಕ್ಷ ಯಾವುದು-ಎಂದು ಮಿತ್ರರಾದ ದಯಾನಾರಾಯಣ್‌ ನಿಗಂ ಪ್ರಶ್ನೆಗೆ ತ 


ಉತ್ತರವಾಗಿ ಪ್ರೇಮಚಂದರು ತಮ್ಮ ಚಿತ್ತಕ್ಷೋಭೆಯನ್ನೆ ಹೊರಗೆಡಹಿದರು: 


“ ನಾನು ಯಾವ ಪಕ್ಷದಲ್ಲಿದ್ದೇನೆ ಎಂದು ನೀವು ಕೇಳಿದ್ದೀರಿ. ನಾನು ಯಾವ ಪಕ್ಷದಲ್ಲಿಯೂ ಇಲ್ಲ. ೫ 


ಏಕೆಂದರೆ, ಎರಡು ಪಕ್ಷಗಳೂ ಕಾರ್ಯತಃ ಕೆಲಸ ಮಾಡುತ್ತಿಲ್ಲ. ಜನಸಾಮಾನ್ಯರ ರಾಜಕೀಯ ಶಿಕ್ಷಣ 
ವನ್ನು ತನ್ನ ನಿಯಮಬದ್ಧ ಕಾರ್ಯಾನ್ವಯ ನೀತಿಯನ್ನಾಗಿ ಹೊಂದಿರುವಂಥ ಮುಂಬರುವ ಪಕ್ಷದ 
ಸದಸ್ಯ ನಾನು. "34 

ಚೌರಿಚೌರ ಪ್ರಕರಣದಲ್ಲಿ ನಡೆದ ಹಿಂಸಾಕೃತ್ಯಗಳಿಂದಾಗಿ ಗಾಂಧೀಜಿ ಕಂದಾಯ ಸತ್ಯಾಗ್ರಹೆವನ್ನು 
ದೇವರ ಸೂಚನೆಯಂತೆ ಹಿಂತೆಗೆದುಕೊಂಡುದಾಗಿ ಘೋಷಿಸಿದರು. ಮುಂದೆ. ಮೇಲಿಂದ ಮೇಲೆ, 
ಅವರಿಂದ ಈ ದೇವರ ಸೂಚನೆಗಳ ಮಾತು ಕೇಳತೊಡಗಿತು. ರಾಜಕೀಯದೊಂದಿಗೆ ಭ್ರಾಮಕ 
ಆಧ್ಯಾತ್ಮದ ಕಲಬೆರಕೆಯಾಗತೊಡಗಿತು. ಇದರಿಂದ. ಪ್ರೇಮಚಂದರಿಗೆ ಕಣ್ಣು ತೆರೆದಂತಾಗಿ ಅವರು 
“ಠೇಲಮ್‌ ಠಾಲಾ ' ಎಂಬ ಲೇಖನದಲ್ಲಿ ಗಾಂಧೀಜಿಯ ನಾಯಕತ್ವವನ್ನು ಕರಾರುವಾಕ್ಕಾಗಿ ಟೀಕಿಸಿದರು: 

“ ರಾಜನೀತಿಯನ್ನು ಆಧ್ಯಾತ್ಮದ ಮೂಲದಿಂದೆತ್ತಿಕೊಂಡು, ಆಧ್ಯಾತ್ಮದ ಸಿದ್ಧಾ ೦ತೆಗಳಿಂದ 
ಅದನ್ನು ನಡೆಸಿಕೊಂಡು ಹೋಗುವುದು ಪ್ರಪಂಚಕ್ಕೆ ಒಂದು ಹೊಸ ಅನುಭವ. ಅದು ಫಲಕಾರಿ 
ಯಾಗುವ ಆಶೆಗಿಂತ ಅಸಫಲವಾಗುವ ಭಯವೇ ಅಧಿಕ. ಇಂದಿಗೆ ಹದಿಮೂರು ವರ್ಷಗಳ ಹಿಂದೆಯೆ 
ಈ ಅಮೋಘ ಅಸ್ತ್ರ (ಸತ್ಯಾಗ್ರಹ) ವನ್ನು ಗಾಂಧೀಜಿ ಜನರ ಕೈಗೆ ಕೊಟ್ಟಾಗ ಅದನ್ನು ಅವರು ಬಳಸ 
ಬಲ್ಲರೆ ಇಲ್ಲವೆ ಎಂಬುದನ್ನು ಆಲೋಚಿಸಬೇಕಿತ್ತು. ಆ ಹೊತ್ತಿನಲ್ಲಿ ಅವರು ಕಾರ್ಯಕರ್ತರನ್ನು ಅರ್ಥ 
ಮಾಡಿಕೊಳ್ಳದೆ ಹೋಗಿದ್ದರೆ ಅದರ ಹೊಣೆಗಾರಿಕೆಯನ್ನು ಹದಿನಾರಾಣೆ ಕಾರ್ಯಕರ್ತರ ಮೇಲೆ ಹೊರಿಸು 


ವಂತಿಲ್ಲ. ಕಾರ್ಯಕರ್ತರು ತಮ್ಮ ಬುದ್ಧಿಸಾಮರ್ಥಗಳಿಗನುಸಾರವಾಗಿ ಈ ಅಸ್ತ್ರವನ್ನು ಬೆಳೆಸಲು - 


ಪ್ರಯತ್ನಿಸಿದರು. ಆ ಹೊತ್ತಿನಲ್ಲಿ ಗಾಂಧೀಜಿ ಇವರನ್ನೆಲ್ಲಾ ದೇವತೆಗಳೆಂದು ಭಾವಿಸಿದ್ದರೆ? ಅವರು 
ಮಾನವಸ್ವಭಾವವನ್ನು ಇಷ್ಟರಮಟ್ಟಿಗೂ ಅರಿಯದಿದ್ದರೆ ಅದು ಅವರ ದೋಷ. ರಾಷ್ಟ್ರದ ನಾಯಕ 
ನೊಬ್ಬನಲ್ಲಿ ಇದು ಬಹಳ ದೊಡ್ಡ ದೋಷವಾಗಿರುತ್ತದೆ. ಇನ್ನು ಮುಂದೆ ನಾವು ರಾಜನೀತಿಯನ್ನು 
ರಾಷ್ಟ್ರಹಿತ ದೃಷ್ಟಿಯಿಂದಷ್ಟೆ ನೋಡಬೇಕಾಗುತ್ತದೆ. "5 


ಗಾಂಧೀಜಿಯ ಆದರ್ಶವಾದವನ್ನು ಕುರಿತು ಭ್ರಮನಿರಸನವಾಗತೊಡಗಿದ್ದ ಪ್ರೇಮಚೆಂದರು 


" ಬೇಕಾರ್‌ ಬೈಠ್‌ನೆಸೆ ಕಾನ್ಸಿಲ್‌ ಮೆ ಜಾನಾ ಅಚ್ಛಾ ಹೈ” ಎಂಬ ಲೇಖನದಲ್ಲಿ ಸಕ್ರಿಯ ಮಾನವತಾ ' 


ವಾದದ ಸೂತ್ರವನ್ನೇ ಪ್ರತಿಪಾದಿಸಿದರು: 


“ ಗಾಂಧೀಜಿಯ ಆದರ್ಶವಾದ ವ್ಯಾವಹಾರಿಕ ಆದರ್ಶವಾದ. ಎಲ್ಲ ವಾದಗಳೂ ಮನುಷ್ಯರಿಗೆ 
ಸೇವಕರಾಗಬೇಕೇ ಹೊರತು ಒಡೆಯರಾಗಬಾರದು ಎಂದು ಅವರಿಗೆ ತಿಳಿದಿರಲಿಕ್ಕೆ ಸಾಕು. ಯಾವುದೇ 
ವಾದದ ವಿಗ್ರಹವನ್ನು ನಿರ್ಮಿಸಿ ಅದನ್ನು ಪೂಜಿಸುವುದು ಹಾಗೂ ವಸ್ತುಸ್ಥಿತಿಯ ಕಡೆ ಕಣ್ಣು ಮುಚಿ 
ಕೊಂಡುಬಿಡುವುದು ಪ್ರಗತಿಶೀಲ ಸಮಾಜದ ಧರ್ಮವಲ್ಲ. ಆದರೆ ಸಂಪ್ರದಾಯಗಳಂತೆಯೇ ಪ್ರತಿ 
ಯೊಂದು ನೀತಿ ಅಥವಾ ಕಾರ್ಯಕ್ರಮವೂ ಬಿಡಿಸಿಕೊಳ್ಳಲಾಗದಂಥ ಬಂಧನಕ್ಕೆ ಒಳಗಾಗಿಬಿಡುತ್ತೆ 


ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ ಪ್ರಜ್ಞೆ ಮತ್ತು ಪ್ರೇಮಚಂದರು ೩೫ 


ದೆಂಬುದೇ ಒಂದು ಆಪಾಯ. ಆ ಪರಂಪರೆಗಳನ್ನು ಪಾಲಿಸಿಕೊಂಡು ಬಂದು, ಅದಕ್ಕಾಗಿ ತ್ಯಾಗಮಾಡಿರು 
ವಂಥವರು, ಕಷ್ಟಗಳನ್ನು ಎದುರಿಸಿರುವಂಥವರು, ತಮ್ಮ ಸರ್ವಸ್ವವನ್ನೂ ಕಳೆದುಕೊಂಡಿರುವಂಥವರು 


. ಸಂಪ್ರದಾಯದ ಮಹಂತರಂತೆ ತಮ್ಮ ನೇತೃತ್ವದ ಬಗ್ಗೆ “ತಾವೇ ಮೋ ಹಕ್ಕೊ ಳಗಾಗುತ್ತಾರೆ. ”16 


"ಕಾಂಗ್ರೆಸ್‌ ಕೀ ವಿಧಾಯಕ್‌ . ಯೋಜನಾ ' ಎಂಬ ಲೇಖನದಲ್ಲಿ, " ಸ್ವರಾಜ್ಯವನ್ನು ನಾವು 
ಬಯಸುವುದಾದರೂ ಏಕೆ? ರಾಷ್ಟ್ರವನ್ನು ಹೆಚ್ಚು ಹೆಚ್ಚು ಸುಖಮಯ ಸುಂಕದ? ಮಾಡುವು 
ದಕ್ಕಾಗಿ "1? ಎಂದು ನಿರೂಪಿ ತ ಪ್ರೇಮಚಂದರ ಸರಳ ಮಾನವತಾ ಆಶಯ, ಕಾಂಗ್ರೆಸ್‌ ಪಕ್ಷದಲ್ಲಿ 
ಸೇರಿಕೊಂಡಿದ ವಿಭಿನ್ನ ಹಿತಾಸಕ್ತಿಗಳ ಜನರನ್ನು ಕಂಡು ಶಂಕೆಯಿಂದ ಮುದುಡಿತು. 


"ಕಾಂಗ್ರೆಸ್‌ ಕೀ ಆರ್ಥಿಕ್‌ ಯೋಜನಾ ' ಎಂಬ ಲೇಖನದಲ್ಲಿ ಅವರು ಕಳವಳದಿಂದ ಬರೆದರು: 


"ಈಗ ಕಾಂಗ್ರೆಸ್‌ ಪಕ್ಷದಲ್ಲಿ ಎಲ್ಲ ಬಗೆಯ ಆಲೋಚನೆಗಳುಳ್ಳ ಜನರು ಸೇರಿಕೊಂಡಿದ್ದಾರೆ. 
ಅವರಲ್ಲಿ ಸ್ವರಾಜ್ಯದ ಅಪೇಕ್ಷೆಯೊಂದನ್ನು ಬಿಟ್ಟರೆ, ಉಳಿದಂತೆ ಜ.1 ಆರ್ಥಿಕ ಮುಂತಾದ 
ಸಿದ್ಧಾ ಂತಗಳ ವಿಷಯದಲ್ಲಿ ಭಿನ್ನಾಭಿಪ್ಪಾ ಪ್ರಾಯವಿದೆ. ಕಾಂಗ್ರೆಸ್ಸಿನಲ್ಲಿ ದೊಡ್ಡ ದೊಡ್ಡ ತಾಲೂಕುದಾರರು, 


' ಜಮೀನುದಾರರು, ಭಾರಿಭಾರಿ ವ್ಯಾಪಾರಿಗಳು ಮತ್ತು ಬಂಡವಾಳಿಗರು ಸೇರಿಬಿಟ್ಟಿದ್ದಾರೆ. ಎಲ್ಲರೂ 
. ಸ್ವರಾಜ್ಯವನ್ನು ತಮ್ಮ ತಮ್ಮ ಸ್ವಾರ್ಥದ ಕಣ್ಣಿನಿಂದ ನೋಡುತ್ತಿದ್ದಾರೆ. ಇದುವರೆಗೆ ಕಾಂಗ್ರೆಸ್ಸಿನ 


ರಾಜಕೀಯ ಮುಖ ಮಾತ್ರ ನಮ್ಮ ಮುಂದೆ ಇತ್ತು. ಅದರ ಸಾಮಾಜಿಕ ಮತ್ತು ಆರ್ಥಿಕ ಮುಖಗಳ 


ಬಗ್ಗೆ ಆಲೋಚಿಸಲೂ ನಮಗೆ ಸಮಯವಿರಲಿಲ್ಲ “IG 


"ಹೃದಯ ಪರಿವರ್ತನ 'ವನ್ನು ಮುಗ್ಧ ಮಾನವತೆಯ ಹಿತೋತ್ಸಾಹದಿಂದ ` ಪ್ರೇಮಾಶ್ರಮ' 
ಕಾದಂಬರಿಯಲಿ ಚಿತ್ರಿಸಿದ ಪ್ರೇಮಚಂದರು ಇದೀಗ ವಸ್ತುಸಿ ಸ್ಥಿ ತಿಯಲ್ಲಿ ಅದರ ವೈಫ ಿಫಲ್ಯವನ್ನು ಸಂಪೂರ್ಣ 
ವಾಗಿ ಮನಗಂಡು “ ಅಂಧಾ ಪೂಂಜೀವಾದ್‌' ಎಂಬ ಲೇಖ ಖನದಲ್ಲಿ ಸ್ಪಷ್ಟ ಹೆಗಿ ಬರದರು: 

” ಧನಿಕರು ರೈತರ ಹೀನಸ್ತಿ ತಿಯ ಮೂಲಕ ಲಾಭ ಮಾಡಿಕೊಳ್ಳುವುದನ್ನು ಬಿಟ್ಟುಬಿಡುತ್ತಾ 
ರೆಂದು ಆಶಿಸುವುದು ನಾಯಿಯು ಚರ್ಮವನ್ನು ಕಾಯುತ್ತದೆಂದು ಆಶಿಸಿದಂತೆಯೇ ಸರಿ”.19 
ಕಾಂಗ್ರೆಸ್ಸಿನಲ್ಲಿ ಶರೀಕಾಗಿರುವ ಜಮೀನುದಾರರು ಹಾಗೂ ' ಪೂಂಜೀಪತಿ'ಗಳು ನಾಳೆ ಸ್ನ 
ಸಿಕ್ಕರೆ ಕಾದಿರ್‌ಖಾನ್‌, ಮನೋಹರ್‌. ಬಲರಾಜ್‌, ಹಲ್ಕೂ, ಮುನ್ನೀ, ಶಂಕರ ಮುಂತಾದ yee: 
ದಲಿತ ಬಳಗವನ್ನು ಹುರಿದು ತಿಂದುಬಿಡುತ್ತಾರೆಂಬ ಅಪಾಯವನ್ನು ಕಂಡುಕೊಂಡು ಉದ್ವಿಗ್ನರಾದ 
ಪ್ರೇಮಚಂದರ ವಿಚಾರ ಸಹಯೋಗದಿಂದ ಸಂಘರ್ಷದತ್ತ ಸಾಗಿತು. " ಸಹಯೋಗ್‌ ಯಾ ಸಂಘರ್ಷ್‌ ಸ 
ಎಂಬ ಲೇಖನದಲ್ಲಿ ಅವರು ಸಂಘರ್ಷದ ಕಹಳೆಯನ್ನೂದಿದರು. : 

“ ಬಾಳಿನಲ್ಲಿ ಸಹಯೋಗಕ್ಕೆ ಎಷ್ಟು ಮಹತ್ವ ವಿದೆಯೋ ಸಂಘರ್ಷಕ್ಕೂ ಅಷ್ಟೇ ಮಹತ್ವವಿದೆ. 
ಎಷ್ಟೋ ಸಂದರ್ಭಗಳಲ್ಲಿ ಸಹಯೋಗಕ್ಕಿಂತೆ ಸಂಘರ್ಷವೇ ಹೆಚ್ಚು ಫಲಕಾರಿಯಾಗುತ್ತದೆ. ರಕ; 
ನಾವು ಪರಿಶೀಲಿಸಬೇಕಾಗಿರುವುದು, ಮಾನವತೆಗೆ ಯಾವ ನೀತಿ ಅನುಕೂಲಕರವಾಗಿದೆ. ಯಾವುದು 
ಪ್ರತಿಕೂಲಕರವಾಗಿದೆ ಎಂಬುದನ್ನು. 20 

ಈ ತನಕ ಧಾರ್ಮಿಕ, ನೈತಿಕ, ಸಾಮಾಜಿಕ, ರಾಜಕೀಯ ನಿಟ್ಟಿನಲ್ಲೇ ತಮ್ಮ ದಲಿತ ಬಳಗದೆ 
ಸಮಸ್ಯೆಗಳನ್ನು ಬಿಡಿಸುತ್ತ ಬೆಂದ ಪ್ರೇಮಚಂದರು. ಇದೀಗ ತಮ್ಮ ಪಾತ್ರ ಗಳನ್ನೇ ಹಿಂಬಾಲಿಸುತ್ತಾ 
ಆರ್ಭಕೆ ರಂಗದ ನಿಷ್ಠುರ ಸೀಮೆಯನ್ನು ಪ್ರವೇಶಿಸಿದರು. 

“ ಇದು ಇಪ್ಪತ್ತೆನೆಯ ಶತಮಾನ ಎಂಬುದನ್ನು ನಾವು ಮರೆಯಲಾಗದು. ಸಾಂಪ್ರದಾಯಿಕತೆ 
ಇಲ್ಲಿ ಕೆಲವೇ ದಿನಗಳ ಅತಿಥಿಯಾಗಿರುತ್ತದೆ. ಭಾರತವನ್ನು ಬಿಟ್ಟರೆ ಬೇರೆಲ್ಲಿಯೂ ಅದಕ್ಕೆ ಶರಣು 


' ದೊರೆಯಲಾರದು... ಮುಂಬರುವ ಯುಗ ಸ ಸಂಗ್ರಾಮದ ಯುಗ ?”21 ಎಂಬ ಘೋಷಣೆ 


ಯೊಂದಿಗೆ ಮುನ್ನಡೆದ ಪ್ರೇವಖತೆಂದರಿಗೆ ಸಮಾಜದ ಪೂರ್ಣದರ್ಶನವೇ ಆಗತೊಡಗಿತು. ಅವರು 
ನೆಚ್ಚಿದ ಸ್ವರಾಜ್ಯ ಪ್ರಜಾಪ್ರಭುತ್ವ ಇನ್ನೂ ಹ ಕಲ್ಪ ನೆಗಳೊಂದಿಗೆ ಕಳಚಿಬಿದ್ದುವು. ಈ ಸಮಾಜ 


ವ್ಯವಸ್ಥೆ "ಉಕ್ಕಿನ ಕೋಟೆಯೇ ಆಗಿದೆ, ಇಲ್ಲಿ ಮೌಲ್ಯ ಗಳೂ ಆದರ್ಶಗಳೂ. “ ಪೂಂಜೀಪತಿ'ಗಳೆ 
ಐ 


೩೬ ಮಾನವಿಕ ಕರ್ಣಾಟಕ 


ವೈಯಕ್ತಿಕ ಹಿತಾಸಕ್ತಿಯ ಜೇಡಜಾಲದ ಜೊಲ್ಲಿನ ಎಳೆಗಳೇ ಆಗಿಬಿಟ್ಟಿ ವೆ. ಇಲ್ಲಿ ಆದರ್ಶವಾದವು ಆದರ್ಶ . ; 
ಗಳನ್ನು ಶುಷ್ಕ ಮಂತ್ರಪಠನವಾಗಿಸಿ ಮೌಲ್ಯ ಗಳನ್ನೇ ನುಂಗಿಹಾಕಿಬಿಡುತ್ತಿದೆ. ಪ್ರಜಾಪ್ರಭುತ್ವದ ಹೆಸರಿ ' ತ್ಡ ' 
ಲ್ಲಿ ವ್ಯಕ್ತಿ ಸಮಾಜವನ್ನೇ ೬. ಇಡಿ ದಾನೆ. ಸಂಪನ್ಮೂ! ಲಗಳೊಂದಿಗೆ ದ್ಯೂತವಾಡುತ್ತಿ ದಾನೆ. ¥ 


Ki ಪ್ರೀಯ ವ್ಯ ವಹಾರದಲ್ಲಿ ನಿಷ್ಕು ರಾದ ಈ ಆರ್ಥಿಕ ಸೂತ್ರ ವಸಾಹತುಶಾಹಿಯನ್ನು ಬೆಳೆಸಿದೆ. 
ಮದ್ರುಗುಂಡುಗಳ ಬೃಹತ್‌ ' ಪ್ರಮಾಣದ ಕೈಗಾರಿಕೆಯ ಅಮಾನುಷ ಮಾಧ್ಯ ಮದಿಂದ ಪ್ರಬಲ ರಾಷ್ಟ್ರ 
ಗಳು ಪ್ರಜಾಪ್ರ ಪ್ರಭುತ್ತ ದ ಹೆಸರಿನಲ್ಲಿ, ಸ್ಟಾ ತಂತ್ರ್ಯ ದ ಹೆಸರಿನಲ್ಲಿ ದುರ್ಬಲ ರಾಷ್ಟ್ರಗಳ ಸಂಪತ್ತನ್ನು 


ದೋಚಿ ಮುಕ್ಕಿಬಿಡುತ್ತಿವೆ. 


ಭಾರತೀಯ ಸಾಮಯಿಕತೆಯ ಹೊಸ್ತಿಲ ಮೇಲೆ ನಿಂತು ಸಮಕಾಲೀನ ವಿಶ್ವವನ್ನವರು ದ್ರಷ್ಟಾರ {1 


ರಂತೆ ನೋಡತೊಡಗಿದರು. 
“ ಪ್ರಜಾಸತ್ತೆ ಸೋತುಹೋಗಿದೆ. ಒಂದು ನೂರ ಐವತ್ತು ವರ್ಷಗಳ ಬಳಿಕ ಇದು ನಡೆಯು 


ವಂಥದಲ್ಲ ಎಂಬುದು ಗೊತ್ತಾಗಿದೆ.”22 ಎಂದು ಘೋಷಿಸಿದ ಪ್ರೇಮಚಂದರು “ ಜನ್‌ ಸತ್ತಾ ಕಾ 
ಪತನ್‌” ಎಂಬ ಲೇಖನದಲ್ಲಿ ಮಾನವತೆಯ ಮಾನದಂಡದಿಂದ ಪ್ರಜಾಪ್ರಭುತ್ವದ ವೈಫಲ್ಯವನ್ನು 
ಸಾರಿದರು: 

“ ಪ್ರಜಾಸತ್ತೆಯನ್ನು ಲೋಕ ಬಹಳ ಬೇಗ ಬಹಿಷ್ಯರಿಸುತ್ತಿದೆ...ಯಾರ ಬಳಿಯಲ್ಲಿ ಸಾಕಷ್ಟು 
ಹಣವಿರುತ್ತದೆಯೋ ಅವರು ಮತದಾರರ ಮೇಲೆ ಒಂದಲ್ಲ ಒಂದು ಬಗೆಯ ಒತ್ತಡವನ್ನು ಹ ಹಾಕಿ 
ನುಗ್ಗಿ ಬಿಡುತ್ತಾರೆ. ಕ್ರಮೇಣ ಬಂಡವಾಳಿಗರು ಅವರ ಮೇಲೆ ಪ್ರಭುತ್ವ ಸ್ಥಾ ಪಿಸಿಬಿಡುತ್ತಾರೆ. 
ಈ ಕಾರಣದಿಂದಲೇ ಒಂದು ಶತಮಾನದವರೆಗೆ ಪ್ರಜಾಸತ್ತೆ ಅಸ್ತಿತ್ವದಲ್ಲಿದ್ದರೂ ಲೋಕದಲ್ಲಿ 
ಸಂಘರ್ಷದ ಮನೋವೃತ್ತಿಯೇ ದಿನೇ ದಿನೇ ಹೆಚ್ಚುತ್ತಿದೆ "23 

“ ಸಂಗ್ರಾಮ್‌ ' ನಾಟಕದಲ್ಲಿ ಅವರ ಈ ವಿಚಾರವಾಣಿಯೇ ಪರಿಣಾಮಕಾರಿಯಾಗಿ ಧ್ವನಿಸಿರು 
ವುದನ್ನು ಕಾಣಬಹುದು: 

“ ನಾವಿನ್ನೂ ಪ್ರಜಾಸತ್ತೆಯ ಆಡಳಿತ ವ್ಯವಸ್ಥೆಗೆ ಅರ್ಹರಾಗಿಲ್ಲ, ಖಂಡಿತವಾಗಿಯೂ ಇಲ್ಲ. 
ಅಮೆರಿಕ, ಫ್ರಾನ್ಸ್‌ ದಕ್ಷಿಣ ಅಮೆರಿಕ ಮೊದಲಾದ ದೇಶಗಳು ಬಹು ಆಡಂಬರದಿಂದ ಅದನ್ನು ವ್ಯವಸ್ಥೆ 


ಗೊಳಿಸಿದುವು. ಆದರೆ. ಅವುಗಳಲ್ಲಿ ಯಾವುದಕ್ಕೂ ಯಶಸ್ಸು ದೊರೆತಿಲ್ಲ. ಅಲ್ಲಿ ಇನ್ನೂ ಅಧಿಕಾರ . 


ವೆಂಬುದುಹಣದ ಹಾಗೂ ಆಸ್ತಿವಂತರ ಕೈಯಲ್ಲೇ ಕೇಂದ್ರೀಕೃತವಾಗಿದೆ. ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು 
ಎಷ್ಟೇ ಎಚ್ಚರಿಕೆಯಿಂದ ಚುನಾಯಿಸಿದರೂ, ಕೊನೆಗೆ ಅಧಿಕಾರ ಬೆರಳೆಣಿಕೆಯ ವ್ಯಕ್ತಿಗಳ ಕೈಗೇ ಹೋಗಿ 
ಸೇರುತ್ತದೆ. ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳು ಅದೆಷ್ಟು ದೂಷಿತವಾಗಿವೆಯೆಂದರೆ, 
ಜನತೆಯ ಬಹುಭಾಗ ಹಿಡಿಮಂದಿಯ ವಶಕ್ಕೊಳಗಾಗಿಬಿಟ್ಟಿದ್ದಾರೆ. ಜನತೆ ಅದೆಷ್ಟು ನಿರ್ಬಲವೂ 
ಅಶಕ್ತವೂ ಆಗಿದೆಯೆಂದರೆ ಶಕ್ತಿಶಾಲಿಯಾದ ವ್ಯಕ್ತಿಯ ಎದುರಿಗೆ ತಲೆಯೆತ್ತಿ ನಿಲ್ಲಲಾರದು...ಎಲ್ಲರಿಗೂ 
ಸಮಾನವಾದ ಅಧಿಕಾರಿಗಳು ಇರುವ, ಯಾವನೊಬ್ಬನೇ ಆಗಲಿ ಜಮೀನುದಾರನಾಗಿ, ಲೇವಾದೇವಿ 


ಗಾರನಾಗಿ ಜನರ ಮೇಲೆ ದರ್ಪ ಚಲಾಯಿಸಲು ಆಯಿ ಇರುವ ವ್ಯ ವಸ್ಥೆ ಯೇ ಆದರ್ಶ ವ್ಯ ವಸ್ಥೆ. ಈ 


ಮೇಲು ಕೀಳು ಎಂಬ ಜುಗುಪ್ಸಾದಾಯಕ ವ್ಯ ತ್ಕಾಸ ಇಲ್ಲವಾಗಬೇಕು... 24 


ಹೀಗೆ ತಾವು ಈ ವರೆವಿಗೆ ನೆಚ್ಚಿದ್ದ ಆದರ್ಶ ಮಾಧ್ಯಮಗಳಲ್ಲಿ ವೈಫಲ್ಯವನ್ನೇ ಕಂಡು, ಕೊನೆಗೆ 
ಆರ್ಥಿಕರಂಗ ಪ್ರವೇಶಿಸುತ್ತಲೇ ಸಮಗ್ರ ವಿಶ್ವದ ಮಾನವಸಮಾಜದ ಸಂಕೀರ್ಣಜಾಲದ ರಹಸ್ಯವನ್ನು 
ಭೇದಿಸಿ, ಮಾನವತಾ ಹಿತೋತ್ಸಾಹೆದಿಂದ 'ಹೊಸ ಹೊಸ ಸತ್ಯಗಳನ್ನೇ ಕಂಡುಕೊಳ್ಳುತ್ತಾ ಪ್ರೇಮ 
ಚಂದರು ಮುನ್ನಡೆಯತೊಡಗಿದರು. ಇದೇ ಕಾಲದಲ್ಲಿ ಪ್ರೇಮಚಂದರಷ್ಟೇ ಪ್ರಾಮಾಣಿಕವಾಗಿ ಸತ್ಯ 
ಶೋಧನೆಯ ಮಾರ್ಗದಲ್ಲಿ ನಡೆದು ಉದ್ವಿಗ್ನರಾಗಿದ್ದ ವಂಗ ಸಾಹಿತಿ ರವೀಂದ್ರನಾಥ ಠಾಕೂರರು. 
ಸಮಾಜದ ನಡುವೆಯಿದ್ದುಕೊಂಡು ಬೆಳಕು. ಕಾಣಲಾಗದೆ. ಆತ್ಮಾನುಸಂಧಾನ ಮಾಡಿಕೊಳ್ಳಲು 
ಅಂತರ್ಮುಖಿಯಾಗಿ ಏಕಾಂತದ ತಪಸ್ಸನ್ನೇ ಮಾಡಿ, ಉದಾತ್ತ ಧಾರ್ಮಿಕ ಧ್ಯೇಯವಾದಿ ಮಾನವತಾ 
ವಾದವನ್ನು ತಮ್ಮ ತಪಸ್ಸಿನ ಫಲವಾಗಿ ನೀಡಿದರು. ಅನುಕಂಪವನ್ನು ವಿಶ್ವ ಕರ್ಮವನ್ನಾಗಿ ನಿರೂಪಿಸಿ, 


ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ ಪ್ರಜ್ಞೆ ಮತ್ತು ಪ್ರೇಮಚಂದರು ೩೭ 


ವೈಯಕ್ತಿಕ ಧಾರ್ಮಿಕ ಪ್ರಜ್ಞೆಯಿಂದ ಸಮಾಜದ ತಾಕಲಾಟಗಳನ್ನೂ ದ್ವಂದ್ವಗಳನ್ನೂ ಪರಿಹರಿಸಿ 
ಕೊಳ್ಳುವ ಮಾರ್ಗವನ್ನು ಅವರು ಪ್ರತಿಪಾದಿಸಿದರು. ಕುಸಿಯುತ್ತಿದ್ದ ಆದರ್ಶವಾದಕ್ಕೆ ರವೀಂದ್ರರು 
ಕಾಯಕಲ್ಪವನ್ನೇ ಮಾಡಿದರೆನ್ನಬಹುದು. ರವೀಂದ್ರರಿಂದ ಆರಂಭದಲ್ಲಿ ಪ್ರಭಾವಿತರಾಗಿದ ಪ್ರೇಮ 
ಚಂದರು ಇದೀಗ ರವೀಂದ್ರರ ಮಾನವತಾವಾದದಲ್ಲಿ ಆದರ್ಶವಾದದ ವಾಂಛಿತ ಭಾವುಕತೆಯನ್ನೇ 
ಕಂಡರು. ಜೈನೇಂದ್ರ ಕುಮಾರರೊಂದಿಗೆ ನಡೆದ ಸಂಭಾಷಣೆಯೊಂದರಲ್ಲಿ ಅವರು ವಂಗಸಾಹಿತ್ಯ 
ಕುರಿತು: " ಅದರಲ್ಲಿ ಸ್ತ್ರೀತ್ವ ಭಾವನೆ ಹೆಚ್ಚಾಗಿದೆ. ನನ್ನಲ್ಲಿ ಅದು ಸಾಕಷ್ಟಿಲ್ಲ...ಅದು ಅಲ್ಲಲ್ಲಿ ನೆನಪಿನಲ್ಲಿ 
ಮುಳುಗಿಹೋಗುತ್ತದೆ. ನೆನಪಿನಲ್ಲಿ ಭಾವನೆಯ ತರಲತೆ ಹೆಚ್ಚಾಗುತ್ತದೆ; ಸಂಕಲ್ಪದಲ್ಲಿ ಭಾವನೆಯ 
ಕಾಠಿನ್ಯ ಹೆಚ್ಚಾಗುತ್ತದೆ. ವಿಧಾಯಕ ಸ್ವರೂಪಕ್ಕೆ ಎರಡೂ ಬೇಕಾಗುತ್ತದೆ. ಜೈನೇಂದ್ರ, ನನಗೆ ಸರಿಯಾಗಿ 
ಯಾವುದೂ ಗೊತ್ತಿಲ್ಲ...ಅವರು ಭಾವುಕರು. ಭಾವುಕತೆಯಿಂದ ಯಾವ ಎತ್ತರಕ್ಕೆ ಏರಬಹುದೋ 
ಅದು ನನ್ನ ಕೈ ಅಳವಿಗೆ ಮೀರಿದೆ...ರವೀಂದ್ರರು. ಶರತ್‌ಚಂದ್ರರು--ಇಬ್ಬರೂ ದೊಡ್ಡವರು. ಆದರೆ 
...-ನನಗಂತೂ ಅದು ದಾರಿಯಾಗಲಾರದು ".25 ಎಂದವರು ತಮ್ಮದೇ ಆದ ಸರಳ ಸಜ್ಜನಿಕೆಯ 
ಮಾತುಗಳಲ್ಲಿ ನುಡಿದರು. 


ರವೀಂದ್ರರ ಮಾನವತಾವಾದ ಅನುಕಂಪನ್ನವಲಂಬಿಸಿತ್ತು; ಪ್ರೇಮಚಂದರದು ಆತ್ಮವಿಶ್ವಾಸ 
ಆತ್ಮದಾಢಣ್ಯಗಳಿಂದ ವಸ್ತುಸ್ಥಿತಿಯನ್ನು ಪುನರ್ನಿರ್ಮಾಣ ಮಾಡುವ ಸಕ್ರಿಯ ಮಾನವತಾಗತಿಶೀಲ 
ವನ್ನು ಅವಲಂಬಿಸಿತ್ತು. 


೧೯೩೩ರ ಹೊತ್ತಿಗೆ ಪ್ರೇಮಚಂದರು ಸಮಾಜವಾದಿ ಮಾನವತೆಯ ಬೆಳಕಿನಲ್ಲಿ ವಸ್ತುಸ್ಥಿತಿಯ 
ಗತಿಶೀಲವನ್ನು ನಿಚ್ಚಳವಾಗಿ ಕಾಣುತ್ತ ಬಂದರು." ಗೋದಾನ ' ಕಾದಂಬರಿಯನ್ನು ಅವರು ಬರೆಯತೊಡ 
ಗಿದ್ದ ಕಾಲ ಅದು. ಮೂರು ವರುಷಗಳ ದೀರ್ಫ್ಥ ಮಾನವತಾ ಸಂವೇದನೆಯ ಉತ್ತುಂಗ ಅಭಿವ್ಯಕ್ತಿಯ 
ಈ ಮೇರುಕೃತಿ ೧೯೩೬ರಲ್ಲಿ. ಅವರು ನಿಧನರಾಗುವುದಕ್ಕೆ ಕೆಲವೇ ತಿಂಗಳುಗಳ ಮುನ್ನ, ಪ್ರಕಟವಾಯಿತು. 
ತಮ್ಮ ಕಥೆ ಕಾದಂಬರಿಗಳಲ್ಲಿ, ಬೇರಾವ ಸಾಹಿತಿಯೂ ಕಂಡುಕೇಳಿ ಚಿತ್ರಿಸಿರದಷ್ಟು ರೈತರ ಬಹುಮುಖ 
ಜೀವನದರ್ಶನವನ್ನು, ತಮ್ಮ ಸಾವಿರಾರು ಕೃಷಿಕ ಪಾತ್ರಗಳ ಬದುಕು ಬವಣೆಗಳಲ್ಲಿ ಜೀವಂತವಾಗಿ 
ಪ್ರಾಮಾಣಿಕವಾಗಿ ಅವರು ಪ್ರತಿಫಲಿಸಿದ್ದರು. ಆ ಎಲ್ಲ ಪಾತ್ರಗಳು ಇದೀಗ * ಗೋದಾನ ' ಕಾದಂಬರಿ 
ಯಲ್ಲಿ ಹೋರಿರಾಮ, ಧನಿಯ, ರುನಿಯ, ಗೋಬರ ಮುಂತಾದ ಪಾತ್ರಗಳಲ್ಲಿ ಬೆಳೆದು ಪರಿವರ್ತನೆ 
ಯಾಗಿ, ಸಕ್ರಿಯ ಸಮಕಾಲೀನ ಕಾಂ್ರತಿಕಾರಿ ಸೋಪಾನದಲ್ಲಿ ನಿಲ್ಲುತ್ತವೆ. ಹೋರಿರಾಮನ ಪಾತ್ರ 
ಮಾನವತಾಪ್ರಜ್ಞೆಯ ಪರಮೋಚ್ಚ ಗತಿಯನ್ನು ಮುಟ್ಟಿ. ಸಮಗ್ರ ಮಾನವಸಮಾಜಕಲ್ಯಾಣವನ್ನು 
ಸಾಧಿಸುವಂಥ ಜಾಗತಿಕ ಶಕ್ತಿಯಾಗಬಲ್ಲ ದಾರ್ಡದಿಂದ ಭವಿಷ್ಯತ್ತನ್ನ ನಿರೀಕ್ಷಣೆ ಮಾಡುವ ಸಾಕ್ಷಿ 
ಪ್ರಜ್ಞೆಯೇ ಆಗುತ್ತದೆ. ಗೋಬರನ ಪಾತ್ರದಲ್ಲ ಇಂಥ ಪ್ರಜ್ಞೆ ಸಕ್ರಿಯ ಸಂಘರ್ಷದ ವಿದ್ಯುಲ್ಲತೆಯಂತೆ 
ಚಾಲಕಶಕ್ತಿಯಾಗುವುದನ್ನು ಕಾಣುತ್ತೇವೆ. ಸಮಕಾಲೀನ ದಲಿತ ಸಮಾಜದ ಮಹಾಗರ್ಭದ ಪ್ರಸವ 
ವೇದನೆಯನ್ನೇ " ಗೋದಾನ 'ದಲ್ಲಿ ಕಾಣಬಹುದಾಗಿದೆ. " ಮಹಾಜನೀ ಸಭ್ಯತೆ 'ಯನ್ನು ಭೇದಿಸಿ, 
ನವಸಮಾಜನಿರ್ಮಾಣದ ಹೊಸ್ತಿಲ ಮೇಲೆ ನಿಂತು "ಗೋದಾನ'ದ ಪಾತ್ರಗಳು ಈ ಶತಮಾನದ 
ಮಹಾಕಾವ್ಯಸದೃಶವಾದ ಗಂಭೀರ ಗತಿಶೀಲವನ್ನು ಧ್ವನಿಸುತ್ತವೆ. | 


ಪ್ರೇಮಚಂದರ ಸೃಜನಶೀಲ ಸಂವೇದನೆ " ಗೋದಾನ 'ದಲ್ಲಿ ತನ್ನ ಪೂರ್ಣ ಅಭಿವ್ಯಕ್ತಿಯನ್ನು 
ಪಡೆದುಕೊಂಡ ಅವಧಿಯಲ್ಲೇ. ಅದಕ್ಕೆ ಸಂವಾದಿಯಾಗಿ ಅವರ ವಿಚಾರಶೀಲ ಸಂವೇದನೆ ಎಲ್ಲ ಪ್ರತಿ 
ಬಂಧಕಗಳಿಂದಲೂ ಪಾರಾಗಿ ಬೆಳೆಯತೊಡಗಿ, " ಮಹಾಜನೀಸಭ್ಯತೆ 'ಯಲ್ಲ ಈ ಶತಮಾನದ ಮಾನವತಾ 
ಸಾಂಗತ್ಯದ ದ್ರಷ್ಟಾರ ಮಹಾದರ್ಶನವೇ ಆಗಿ, ಹೊಸ ಮಾನವ ಹೊಸ ಸಮಾಜ ಹೊಸ ಯುಗದ 
ಬಾಗಿಲನ್ನೇ ತೆರೆದು ತೋರಿತು. ತಮ್ಮ ಮರಣಶಾಸನವೆಂದೇ ಈ ಮಹಾಪ್ರಬಂಧ ರಚಿಸಿದರೋ 
ಎಂಬಂತೆ, ಹಸ್ತಪ್ರತಿಯ ದೆಸೆಯಲ್ಲೇ ಅದನ್ನವರು ಬಿಟ್ಟು ಅಕ್ಟೋಬರ್‌ ೮, ೧೯೩೬ ರಂದು ನಿಧನ 
ರಾದರು. ಅವರ ನಿಧನದ ಬಳಿಕ ಅದರ ಪ್ರಕಟಣೆಯಾಯಿತು. 


೩೮ ಮಾನವಿಕ ಕರ್ಣಾಟಕ 


" ಮಹಾಜನೀ ಸಭ್ಯತೆ'ಯ ಬೀಜಾಂಕುರವನ್ನು ೧೯೩೩ರಲ್ಲಿ ಪ್ರೇಮಚಂದರು ಬರೆದ * 


" ರಾಷ್ಟ್ರ €ಯತಾ ಔರ್‌ ಅಂತರ್‌ರಾಷ್ಟ್ರಿ €ಯತಾ' ಎಂಬ ಲೇಖನದಲ್ಲಿ "ಕಾಣಬಹುದಾಗಿದೆ. 
“ ಎಲ್ಲಿಯವರೆಗೆ ಸಂಪತ್ತು ಮಾನವಸ ಮಾಜ ಸಂಘಟನೆಯ ಆಧಾರವಾಗಿರುತ್ತದೊ ಅಲ್ಲಿಯ 


ವರೆಗೆ ಲೋಕದಲ್ಲಿ ಅಂತರರಾಷ್ಟ್ರೀಯತೆ ಸಾಧಿಸುವುದಿಲ್ಲ. ರಾಷ್ಟ್ರ ರಾಷ್ಟ್ರ ಗಳ ನಡುವೆ, ಸೋದರ | 
ಸೋದರರ ನಡುವೆ, ಸ್ತ್ರೀಪುರುಷರ ನ ನಡುವಣ ಹೋರಾಟಕ್ಕೆ ಈ ಸಂಪ ಪತ್ತೇ ಕಾರಣವಾಗಿದೆ. ಲೋಕ 


ದಲ್ಲಿ ಕಾಣುವ ಎಲ್ಲ ಅನ್ಯಾಯ, ಅನಾಚಾರ, ದ್ವೇಷ , ಮಾಲಿನ್ಯ, ಮೌಢ್ಯ, ಅಜ್ಞಾನಗಳಿಗೆಲ್ಲ ಈ ಸಂಪತ್ತೆಂಬ 
ವಿಷಮಯ ಕಗ್ಗ ೦ಟೇ ಮೂಲ. ಸಂಪತ್ತಿನ “ಮೇಲೆ ವ್ಯಕ್ತಿಗಳ ಅಧಿಕಾರ ಎಲ್ಲಿಯ ತನಕ ಇರುವುದೋ 


ಅಲಿಯವರೆಗೆ "ಮಾನವ ಸಮಾಜದ ಉದ್ದಾರ ಸಾಧ್ಯ ಲ. ಕೂಲಿಗಾರರ ಕೆಲಸದ ವೇಳೆ ಕಡಿಮೆ ತೆ 
ಮಾಡುವುದು, ನಿರುದ್ಯೊ ಗಿಗಳಿಗೆ ಜೀವನಾಧಾರ ಕಲ್ಪಿಸುವುದು, ಜಮೀನುದಾರರ ಮತ್ತು ಬಂಡವಾಳಿ ' 


ಗರ ಅಧಿಕಾರ ಕಡಿಮೆ ಮಾಡುವುದು. ಕೂಲಿಗಾರರ ಮತ್ತು ರೈತರ ಸ್ವಾಮ್ಯವನ್ನು ಹೆಚಿ ತಸುವುದು, 1] 


ಹಣದ ಮಸೌಲ್ಯಗಳನ್ನಿಳಿಸುವುದು. ಹೀಗೇ ಮುಂತಾಗಿ ಯಾವುದೇ ಸುಧ ಪಡಿ ಶಿಥಿಲವಾಗಿ 


ಹೋಗಿರುವ ಈ ಗೋಡೆ ನಿಲ್ಲಲು ಸಾಧ್ಯವಿಲ್ಲ; ಇದನ್ನು ಸಂಪೂರ್ಣವಾಗಿ ಕೆಡವಿ ಹೊಸ ಗೋಡೆಯನ್ನೇ 


ನಿರ್ಮಿ ೯ಸಬೇಕಾಗುತ್ತ ಸ್ಸ 


ಡೆ ಸಂಪತ್ತು ಮನುಷ ಷ್ಯನನ ತ್ನ್ನ 
ದೈಹಿಕ ಶಕ್ತಿ ಆಸ್ತಿಯ ಸಂಚಯನದ ಲಿಯೇ ಕಳೆದುಹೋಗುತ್ತದೆ. ಕೊನೆಯುಸಿರೆಳೆಯುವಾಗಲೂ ಈ 
ಆಸ್ತಿಯ ಗತಿ ಏನಾಗುತ್ತದೆ ಎಂಬ ಚಿಂತೆಯೇ ನಮ್ಮನ್ನು ಕಾಡುತ್ತಿರುತ್ತ ದೆ. ನಾವು ಆಸ್ತಿಗಾಗಿ ಬದುಕು 
ತ್ತೇವೆ, ಅದಕ್ಕಾ ie 2 ಸಾಯ ಎಯುತ್ತೇವೆ. ನಾವು ವಿದ್ವಾ ಂಸರಾಗುವುದು ಆಸ್ತಿಗಾಗಿ, ಕಾವಿ ಬಟ್ಟೆ ಧರಿಸು 
ವುದೂ ಆಸ್ತಿ Re ತುಪ್ಪದಲ್ಲಿ ಆಲೂಗೆಡ್ಡೆ ಬೆರೆಸಿ ನಾವು ಮಾರುವುದಾದರೂ ಏಕೆ? ಹಾಲಿಗೆ ನೀರು 
ಬರಿಸುವ ಬಗೆಬಗೆಯ ವೆ ೈಜ್ಞಾನಿಕ "ಹಿಂಸಾಯಂತ್ರಗಳನ್ನು ನಿರ್ಮಿಸುವುದೇಕೆ? ವೇಶ್ಯಯರಾಗು 
ವುದೇಕೆ? ದರೋಡೆ ಮಾಡುವುದೇಕೆ? ಇದಕ್ಕೆಲ್ಲಾ ಒಂದೇ ಒಂದು ಕಾರಣವೆಂದರೆ ಆಸ್ತಿ. ಎಲ್ಲಿಯ 
ತ ಆಸ್ತಿಹೀನ ಸಮಾಜದ ಸಂಘಟನೆಯಾಗು ವುದಿಲ್ಲವೊ ಎಲ್ಲಿಯತನಕ ಆಸ್ತಿ-ವ್ಯಕ್ತಿವಾದ ಕೊನೆಗೊಳ್ಳು 
ವುದಿಲ್ಲವೋ, ಅಲ್ಲಿಯತನಕ ಲೋಕಕ್ಕೆ ಶಾಂತಿ ದೊರೆಯುವುದಿಲ್ಲ. "26 
` ಮಹಾಜನೀ ಸಭ್ಯತೆ 'ಯಲ್ಲಿ ಪ್ರೇಮಚಂದರು ಹೊಸ ಸಂಸ್ಕೃ ತಿಯ ಸೂರ್ಯನನ್ನು ಕಾಣುತ್ತಾ 
ಅದಮ್ಯ ಮಾನವಚೇತನದ ವಿಶ್ವವಿಸ್ತಾರವನ್ನು ಸೇರುತ್ತಾರೆ: 


“ ಈ ಬಂಡವಾಳಶಾಹಿ ಸಂಸ್ಕೃತಿಯಲ್ಲಿ ಎಲ್ಲ ಕಾರ್ಯಗಳ ಪ್ರಮುಖ ಉದ್ರೇಶ ಹಣವೇ ಆಗಿರು 
ತ್ತದೆ. ಯಾವುದಾದರೂ ಒಂದು ದೇಶದ ಮೇಲೆ ಪ್ರಭುತ್ವವನ್ನು ಸ್ಥಾ ವಿಸುವುದಾದರೂ, ಲೇವಾದೇವಿ 


ಗಾರರಿಗೆ ಬಂಡವಾಳಿಗರಿಗೆ ಹೆಚ್ಚು ಹೆಚ್ಚಿನ ಲಾಭ ದೊರೆಯಬೇಕೆಂಬ. ಕಾರಣದಿಂದಲೇ. ಈ ದೃಷ್ಟಿ. 


ಮಲ್ಲಿ, ಇಂದು ಲೋಕದ ಲಿ ಬಂಡವಾಳಿಗರ « ಆಳ್ವಿಕೆಯೇ 'ಇರುವಂತೆ ತೋರುತ್ತದೆ. ಮಾನವಾ 
ಎರಡು ei ಹಂಚಿಹೋಗಿದೆ. ದೊಡ್ಡ ಭಾಗ ಸಾಯುವವರದು, ನಾಶ ಹೊಂದುವವರದ್ರು. 
ಚಿಕ್ಕ ಭಾಗ ತಮ್ಮ ಶಕ್ತಿ ಮತ್ತು ಪ್ರಭಾವದಿಂದ ದೊಡ್ಡ ಸಮುದಾಯವನ್ನು ತಮ್ಮ ವಶದಲ್ಲಿರಿಸಿ 
ಸಾ ರುವವರದ್ದು. ಇವರಿಗೆ ಆ ಮ ಭಾಗದ ಸಲುವಾಗಿ ಯಾವುದೇ ಸಹಾನುಭೂತಿಯೂ ಇಲ್ಲ, 
ಅನುಕಂಪವೂ ಇಲ್ಲ. ಅವರು ಇ ುವುಡೆಲ್ಲ ತೆಮ್ಮ ಮಾಲೀಕರಿಗಾಗಿ ಬೆವರು ಸುರಿಸಲು, ರಕ್ತ ಬಸಿಯಲು 
ಹಾಗೂ ಸದಿಲ್ಲದೆ ಒಂದು Pi ಈ ಲೋಕವನ್ನು ಬಿಟ್ಟು ಹೋಗಲು.. 

ಕುಲೀನತೆ, ಸಭ್ಯತೆ, ಗುಣ ಮತ್ತು ಕೌಶಲಗಳಿಗೆಲ್ಲ ಹಣ, ಹಣ ER ಒರೆಗಲ್ಲಾಗಿದೆ. 
ಅದರ ಅಂತಃಕರಣ ಎಷ್ಟೊ ಕೆಟ್ಟು ದಾಗಿದ್ದರೂ, ಅದು ದೇವತಾಸ ಸ್ವರೂಪದ್ದು. ಸಾಹಿತ್ಯ, ಸಂಗೀತ, 
ಕಲೆ ಇವೆಲ್ಲ ಹಣದ ಹೊಸಿಲಿನಲ್ಲಿ ತಲೆಯುಜು ೫ ವಂಥವು. ಘಃ” ಗಾಳಿ "ಅದೆಷ್ಟು ವಿಷಮಯವಾಗಿ 
ಬಿಟ್ಟಿದೆ ಎಂದರೆ ಅದರಲ್ಲಿ ಬದುಕಿರುವುದೇ ಕಷ್ಟವಾಗಿಬಿಟ್ಟಿದೆ. ಡಾಕ್ಟರು- ಹಕೀಮರು ಭಾರೀ ಫೀಸನ್ನು 
ಪಡೆಯದೆ ಮಾತನಾಡುವುದೇ ಇಲ್ಲ. ವಕೀಲ. ಈಗ ಬ್ಯಾರಿಸ್ಟರ್‌ “ಆಗಿರುವುದರಿಂದ ನಿಮಿಷಗಳನ್ನು 
ಚಿನ್ನದ ನಾಣ್ಯಗಳ ಲೆಕ್ಕದಲ್ಲಿ ತೂಗುತ್ತಾನೆ. ಗುಣ ಮತ್ತು ಯೋಗ್ಯತೆಯ ಯಶಸ್ಸನ್ನು ಅದರ ಆರ್ಥಿಕ 


ಕ್ರೀತದಾಸನನ್ನಾಗಿಸಿದೆ. ಅವನ ಎಲ್ಲ ಮಾನಸಿಕ, ಆತ್ಮಿಕ ಹಾಗೂ ' 


ಕಾಣಾ ತ ಆರ ಳೆ 


ಎ ಬಹ. ಛು ಜಂಟ 


ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ ಪ್ರಜ್ಞೆ ಮತ್ತು ಪ್ರೇಮಚಂದರು ರ೯ 


ಮೌಲ್ಯದ ಆಧಾರದ ಮೇಲೆ ಮಾನ್ಯ ಮಾಡಲಾಗುತ್ತದೆ. ಮೌಲ್ವಿಗಳು ಮತ್ತು ಪಂಡಿತರು ಸಹ ಹಣ 
ವಂತರ ವೇತನರಹಿತ ಗುಲಾಮರೇ ಆಗಿಬಿಟ್ಟಿದ್ದಾರೆ. ಪತ್ರಿಕೆಗಳೂ ಅವರ ರಾಗವನ್ನೇ ಆಲಾಪಿಸುತ್ತವೆ. 
ಹಣ ಮನುಷ್ಯನ ಬುದ್ಧಿ ಮತ್ತು ಹೈದಯಗಳ ಮೇಲೆ ಅದೆಂಥ ಆಧಿಪತ್ಯವನ್ನು ನಡೆಸಿದೆ ಎಂದರೆ 
ಅದರ ರಾಜ್ಯದ ಮೇಲೆ ಯಾವ ದಿಕ್ಕಿನಿಂದ ಆಕ್ರಮಣ ಮಾಡುವುದೂ ಕಷ್ಟವಾಗಿ ತೋರುತ್ತಿದೆ. 
ದಯೆ ಮತ್ತು ಸ್ನೇಹ, ಸತ್ಯ ಮತ್ತು ಸೌಜನ್ಯಗಳ ಮೂರ್ತಿಯಾಗಿದ್ದ ಮಾನವ ದಯೆ-ಮಮತೆಗಳಿಲ್ಲದ 
ಜಡೆಯಂತ್ರವಾಗಿಬಿಟ್ಟಿದ್ದಾನೆ. ಈ ಬಂಡವಾಳಶಾಹಿ ಸಂಸ್ಕೃತಿ ಹೊಸ ಹೊಸ ನೀತಿನಿಯಮಗಳನ್ನು 
ಸೃಷ್ಟಿಸಿಕೊಂಡಿದೆ. ಅವುಗಳ ಮೇಲೆಯೇ ಇಂದು ಸಾಮಾಜಿಕ ವ್ಯವಸ್ಥೆ ನಡೆಯುತ್ತಿದೆ. ಅವುಗಳಲ್ಲಿ 
ಒಂದು ನಿಯಮ ಇದು: ಕಾಲವೇ ಹಣ. ಹಿಂದೆ ಕಾಲವೇ ಜೀವನವಾಗಿತ್ತು; ವಿದ್ಯೆ-ಕಲೆಗಳ ಅರ್ಜನೆ 
ಯಲ್ಲಿ ಅಥವಾ ದೀನ-ದುಃಖಿಗಳ ಸೇವೆಯಲ್ಲಿ ಅದನ್ನು ವ್ಯಯಿಸುವುದೇ ಅದರ ಸರ್ವೋತ್ತಮ ಉಪ 
ಯೋಗವೆಂದು ಭಾವಿಸಲಾಗಿತ್ತು. ಈಗ ಅದರ ಎಲ್ಲಕ್ಕಿಂತಲೂ ಹಿರಿದಾದ ಸದುಪಯೋಗವೆಂದರೆ 
ಹಣವನ್ನು ಸಂಪಾದಿಸುವುದು... 

“ ಈ ಬಂಡವಾಳಶಾಹಿ ಸಂಸ್ಕೃತಿ ಲೋಕದಲ್ಲಿ ಜಾರಿಗೆ ಕೊಟ್ಟಿರುವ ಹೊಸ ರೀತಿನೀತಿಗಳಲ್ಲಿ 
ಅತ್ಯಂತ ಹೆಚ್ಚು ಘಾತಕವೂ, ಪಿಪಾಸುವೂ ಆಗಿರುವುದೆಂದರೆ ಈ ವ್ಯವಹಾರ-ಸಿದ್ಧಾ ತ. ಗಂಡ-ಹೆಂಡಿರಲ್ಲಿ 
ವ್ಯವಹಾರ; ತಂದೆ-ಮಕ್ಕಳಲ್ಲಿ ವ್ಯವಹಾರ; ಗುರು-ಶಿಷ್ಯರಲ್ಲಿ ವ್ಯವಹಾರ; ಮಾನವೀಯವಾದ ಎಲ್ಲ 
ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸ್ನೇಹ-ಸಂಬಂಧಗಳೆಲ್ಲ ಕೊನೆಗೊಂಡಿವೆ. ಮಾನವ-ಮಾನವರ ನಡುವೆ 
ಯಾವುದಾದರೂ ಸಂಪರ್ಕ ಉಳಿದುಕೊಂಡು ಬಂದಿದ್ದರೆ ಅದು ವ್ಯವಹಾರದ್ದು. ಈ " ವ್ಯವಹಾರ ಕ್ಕೆ 
ಧಿಕ್ಕಾರಎರಲಿ!... 


” ಆದರೆ ಈಗ ಒಂದು ಹೊಸ ಸಂಸ್ಕೃತಿಯ ಸೂರ್ಯ ದೂರ ಪಶ್ಚಿಮದಲ್ಲಿ ಉದಯಿಸು 
ತ್ರಿದಾನೆ. ಅದು ಈ ನಾಟಕೀಯ ಲೇವಾದೇವಿತನವನ್ನು ಅಥವಾ ಬಂಡವಾಳಶಾಹಿಯನ್ನು ಬುಡ 
ಸಹಿತ ಕಿತ್ತೊಗೆದಿದೆ. ತನ್ನ ದೈಹಿಕ ಅಥವಾ ಬೌದ್ದಿಕ ದುಡಿಮೆಯಿಂದ ಏನನ್ನಾದರೂ ಉತ್ಪಾದಿಸಬಲ್ಲ 
ಪ್ರತಿಯೊಬ್ಬ ವ್ಯಕ್ತಿಯೂ ರಾಷ್ಟ್ರದ ಹಾಗೂ ಸಮಾಜದ ಪರಮ ಗೌರವಾನ್ವಿತ ಸದಸ್ಯನಾಗಬಹುದು; 
ಹಾಗೂ ಇತರರ ದುಡಿಮೆಯ ಅಥವಾ ತಂದೆತಾತಂದಿರು ಕೂಡಿಹಾಕಿದ ಹಣದ ಆಧಾರದ ಮೇಲೆ 
ಶ್ರೀಮಂತನೆಂಬಂತೆ ಮೆರೆಯುವವನು ತುಂಬ ಪತಿತನಾದ ವ್ಯಕ್ತಿ ಎಂಬುದು ಇದರ ಮೂಲಸಿದ್ದಾ ೦ತೆ. 
...ಬಂಡವಾಳವಾದಿ ಈ ಹೊಸ ಅಲೆಯನ್ನು ಕಂಡು ಉದ್ವಿಗ್ನನಾಗಿ ತಳಮಳದಿಂದ ಅಲೆದಾಡುತ್ತಿದಾನೆ. 
ಇಡೀ ಜಗತ್ತಿನ ಬಂಡವಾಳವಾದಿಗಳು ಒಕ್ಕೊರಲಿನಿಂದ ಈ ಹೊಸ ಸಂಸ್ಕೃತಿಯನ 
ತ್ತಿದ್ದಾರೆ; ಅದಕ್ಕೆ ಶಾಪ ಹಾಕುತ್ತಿದಾರೆ. ಅದು ವ್ಯಕ್ತಿಸ್ವಾತಂತ್ರ್ಯ. ಧಾರ್ಮಿಕ (ವಿಶ್ವಾಸದ) ಸ್ವಾತಂತ್ರ್ಯ 
, ಹಾಗೂ ಅಂತರಾತ್ಮನ ಆದೇಶಕ್ಕನುಗುಣವಾಗಿ ನಡೆದುಕೊಳ್ಳುವ ಸ್ವಾತಂತ್ರ ಇವುಗಳಿಗೆಲ್ಲ ಘಾತಕ 
ವಾಗುತ್ತದೆ, ಇವುಗಳ ಕತ್ತು ಹಿಸುಕಿಬಿಡುತ್ತದೆ ಎಂದೆಲ್ಲ ಹೇಳಲಾಗಿದೆ. ಇದರ ಮೇಲೆ ಹೊಸ ಹೊಸ 
ಕಳಂಕಗಳನ್ನು ಹೊರಿಸಲಾಗುತ್ತಿದೆ. ಅದಕ್ಕೆ ಅತಿ ಕಪ್ಪು ಬಣ್ಣವನ್ನೆ ಬಳಿಯಲಾಗುತ್ತಿದೆ; ತೀರ ಕುತ್ಸಿತ 
ರೂಪದಲ್ಲಿ ಅದನ್ನು ಚಿತ್ರಿಸಲಾಗುತ್ತಿದೆ..... 

ಸ್ಮೃತಿ ವ್ಯಕ್ತಿಸ್ವಾತಂತ್ರ್ಯ ಪಂಜ, ಉಗುರು ಮತ್ತು ಹಲ್ಲುಗಳನ್ನು ಮುರಿದು 
ಹಾಕಿದೆ ಎಂಬುದರಲ್ಲಿ ಅನುಮಾನವಿಲ್ಲ. ಅದರ ರಾಜ್ಯದಲ್ಲಿ ಈಗ ಒಬ್ಬ ಬಂಡವಾಳಿಗ ಲಕ್ಷಾಂತರ 
ಕಾರ್ಮಿಕರ ರಕ್ತವನ್ನು ಕುಡಿದು ದಪ್ಪನಾಗಲಾರ. ತನ್ನ ಲಾಭಕ್ಕಾಗಿ ನಿತ್ಯಬಳಕೆಯ ವಸ್ತುಗಳ ಬೆಲೆ 
ಯನ್ನು ಏರಿಸುವ ಅಥವಾ ತಾನು ನಿರ್ಮಿಸಿದ ವಸ್ತುಗಳ ಬಳಕೆಗಾಗಿ ಯುದ್ಧವನ್ನು ನಡೆಸುವ, ಮದ್ದು- 
ಗುಂಡು ಹಾಗೂ ಯುದ್ಧಸಾಮಗ್ರಿಗಳನ್ನು ನಿರ್ಮಿಸಿ ದುರ್ಬಲ ರಾಷ್ಟ್ರಗಳನ್ನು ತುಳಿದು ಹಾಕುವ 
ಸ್ವಾತಂತ್ರ್ಯ ಈಗ ಅವನಿಗೆ ದೊರೆಯುವುದಿಲ್ಲ. ಇದೇ ಸ್ವಾತಂತ್ರ್ಯ ಎಂದಾದರೆ, ಖಂಡಿತವಾಗಿಯೂ ಈ 
ಹೊಸ ಸಂಸ್ಕೃತಿಯಲ್ಲಿ ಅಂಥುಸ್ವಾತಂತ್ರ್ಯಕ್ಕೆ ಎಡೆ ಇಲ್ಲ; ಆದರೆ, ಜನಸಾಮಾನ್ಯರಿಗೆ ಗಾಳಿ ಬೆಳಕಿನಿಂದ 
ಕೂಡಿದ ಮನೆ, ಪುಷ್ಟಿಕರವಾದ ಆಹಾರ, ಚೊಕ್ಕಟವಾಗಿರುವ ಹಳ್ಳಿಗಳು. ಮನರಂಜನೆ ಮತ್ತು 


ಮು | ಈ ತ ka pe ಇ 
ವ್ಯಾಯಾಮ ಸೌಲಭ್ಯಗಳು, ವಿದ್ಯುತ್‌-ಪಂಕಗಳು ಹಾಗೂ ವಿದ್ಯುದ್ದೀಪ, ಸುಲಭವಾಗಿ ಹಾಗೂ 


ಶೀಘ್ರವಾಗಿ ನ್ಯಾಯ ದೊರೆಯುವುದು--ಇವನ್ನು ನಾವು ಸ್ವಾತಂತ್ರ್ಯ ಎಂದು ಅರ್ಥ ಸುವುದಾದರೆ, 
ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಲಭ್ಯವಾಗುವ ಸ್ವಾತಂತ್ರ್ಯ ಅತ್ಯಂತ ನಾಗರಿಕವಾದುದೆಂದು 
ಕಡತ ಕವ ಯಾವುದೇ ಸಮುದಾಯದಲಿಯೂ ದೊರೆಯುವುದಿಲ್ಲ. 

ಎಲ್ಲಿ ಹಣದ ಹೆಚ್ಚುಕಡಿಮೆ ಪ್ರಮಾಣದ ಆಧಾರದ ಮೇಲೆ ಅಸಮಾನತೆಗೆ ಎಡೆ ದೊರೆತಿರು 
ತ್ತದೆಯೋ "ಅಲ್ಲಿ ಈರ್ಷ್ಯೆ ದರ್ಪ, ಒತ್ತಾಯ, ಮೋಸ, ಸುಳ್ಳು, ವಂಚನೆ, ಆರೋಪ, ವೇಶ್ಯಾವೃತ್ತಿ, 
ವ್ಯಭಿಚಾರ ಹಾಗೂ ಇಡೀ ಲೋಕದ ಕೆಡಕುಗಳಲ್ಲ ಅನಿವಾರ್ಯವಾಗಿ ಬೀಡುಬಿಟ್ಟಿರುತ್ತವೆ. ಎಲ್ಲಿ 
ಹಣದ ಹೆಚ್ಚಳ ಇಲ್ಲವೋ ಬಹುಪಾಲು ಜನರು ಒಂದೇ ಸ್ಥಿತಿಯಲ್ಲಿ ಇರುತ್ತಾ ರೋ ಅಲ್ಲಿ ಈರ್ಷೆ 
ಗಾಗಲೀ ದರ್ಷಕ್ಕಾ ಗಲೀ ಅವಕಾಶವೆಲ್ಲಿಯದು? ಸತೀತ್ವದ. ಮಾರಾಟ ಏಕಾದೀತು? ವ್ಯಭಿಚಾರ 
ಏಕೆ ನಡೆದೀತು? ಸುಳ್ಳು ಮೊಕದ್ರಮೆಗಳು ಹೇಗೆ ಬಂ ದಾವು? ಕಳ್ಳತನ-ದರೋಡೆಗಳಂಥ ದುರ್ಫಟನೆ 
ಗಳು ಹೇಗೆ ನಡೆದಾವು? ಈ ಎಲ್ಲ ಕೆಡಕುಗಳೂ ದೌಲತ್ತಿನ ಕಾಣಿಕೆಗಳು; ಹಣದ ಪ್ರಸಾದಗಳು. 
ಬಂಡವಾಳಶಾಹಿ ಸಂಸ್ಕೃತಿ ಇವುಗಳನ್ನು ಸೃಷ್ಟಿಸಿದೆ.. 

“ ಸರಕು ಹಾಗೂ ವ್ಯಕ್ತಿಗತ ಸಂಪತ್ತನ್ನು ತೊಡೆದು ಹಾಕುವ ನಾಗರಿಕತೆ ಧನ್ಯವಾದುದು. ಶೀಘ್ರ 
ವಾಗಿಯಾಗಲೀ, ತಡವಾಗಿಯಾಗಲೀ ಪ್ರಪಂಚವು ಅದರ ಹೆಜ್ಜೆ ಯನ್ನು ಅಗತ್ಯವಾಗಿ ಅನುಸರಿಸ 
ಬೇಕಾಗುತ್ತದೆ. ಈ ನಾಗರಿಕತೆ ಯಾವುದೇ ಒಂದು ದೇಶದ ಸಾಮಾಜಿಕ ವ್ಯ ವಸ್ಥೆ ಗೆ' ಅಥವಾ ಧಾರ್ಮಿಕ 

ವ್ಯವಸ್ಥೆ ಗೆ ಕಾವಿ yp ಆ ಜವ: ಅನುಕೂಲಕರವಾಗಿಲ್ಲ. ಎಂಬ ತರ್ಕ ಸಂಪೂರ್ಣ 
ವಾಗಿ "ಅಸಂಗತವಾದುದು ಕೈಸ್ತಧರ್ಮದ ಸಸಿ ಉಗಮಿಸಿದ್ದು ಜೆರೂಸಲೆಮ್ಮಿನಲ್ಲಿ; ಸಮಗ್ರ ವಿಶ್ವದಲ್ಲಿ 
ಅದರ ಸೌರಭ ಗಳ ಜ್ಯ ಬೌದ್ಧ +S ಉತ್ತರ ಭಾರತದಲ್ಲಿ ಜನ್ಮ ತಳೆಯಿತು; ೬. 
ಪ್ರಪಂಚವೇ ಅದಕ್ಕೆ ಗುರುದಕ್ಷಿಣೆಯನ್ನರ್ಪಿಸಿತು. ಮಾನವಸ್ವಭಾವ ಸಮಗ್ರ ವಿಶ್ವದಲ್ಲಿ ಒಂದೇ ಆಗಿದೆ. 
ಸಣ್ಣಪುಟ್ಟ ಸಂಗತಿಗಳಲ್ಲಿ ವ್ಯತ್ಯಾ ಸವಿರಬಹುದು. ಆದರೆ, ಮೂಲ ಸ್ವರೂಪದ "ದೃಷ್ಟಿಯಿಂದ ಇಡೀ 
ಮಾನವಸಮುದಾಯದಿ ಯಾವ ಭೇದವೂ ಇಲ್ಲ. ಒಂದು ದೇಶಕ್ಕೆ ಕಲ್ಯಾ ಣಕಾರಿಯಾಗುವ ಶಾಸನ- 
ವಿಧಾನ ಹಾಗೂ ಸಮಾಜ- -ವ್ಯವಸ್ಥೆ ಇತರ ದೇಶಗಳಿಗೂ ಒತಕರಿಯೇ' ಆಗುತ್ತದೆ. ಹೌದು. 
ಬಂಡವಾಳಶಾಹಿ ಸಂಸ್ಕೃತಿ ಹಾಗೂ ಅದರ ಅನುಯಾಯಿಗಳು ತಮ್ಮ ಕೈಲಾದಷ್ಟೂ ಅದನ್ನು ವಿರೋಧಿಸು 
ತ್ತಾರೆ. ಅದರ ಬಗ್ಗೆ ತಪ್ಪು ಕಲ್ಪನೆಯನ್ನುಂಟು ಮಾಡುವಂಥ ಸಂಗತಿಗಳನ್ನು ಹರಡುತ್ತಾರೆ. ಜನ 
ಸಾಮಾನ್ಯರನ್ನು ಪ್ರಚೋ ಸುತ್ತಾರೆ, ಅವರ ಕಣ್ಣಿಗೆ ಮಣ್ಣೆರಚುತ್ತಾರೆ. ಆದರೆ ಸತ್ಯಕ್ಕೆ ಒಂದಲ್ಲ 
ಒಂದು ದಿನ ಗೆಲುವು pe ಖಂಡಿತವಾಗಿಯೂ ದೊರೆಯುತ್ತದೆ”. 27 

ಸಾವಿನೊಂದಿಗೆ ಸೆಣಸುತ್ತಿದ ಕೊನೆ ಗಳಿಗೆಯಲ್ಲೂ ಪ್ರೇಮಚಂದರ ಧೀರಚೇತನ ಲೋಕಕ್ಕೆ ತನ್ನ 
ಅಮರ ಸಂದೇಶವನ್ನು ಜೈನೇಂದ್ರ ಕುಮಾರರ ಮುಖಾಂತರ ಇತ್ತಿತ್ತೋ ಎಂಬಂತೆ, “ ಆದರ್ಶದಿಂದ 
ಏನೂ ಆಗುವುದಿಲ್ಲ "28 ಎಂದವರು ನ ರುಡಿದರಷ್ಟೇ ಅಲ್ಲದೆ ಜೈನೇಂದ್ರರು ನಡುವೆ ಬಾಯಿಹಾಕಲೆತ್ನಿಸಿ 
ದಾಗ “ ಚರ್ಚೆ ಮಾಡಬೇಡ 29 ರ ತಮ್ಮ ಅಂತಿಮ ನಿರ್ಣಯವನ್ನೇ ಇತ್ತು “ಮಗ್ಗಲು 
ಬದಲಾಯಿಸಿ ಕಣ ಒ್ಹಿಮುಚ್ಛ್ಚಿ ತಕೊಂಡರು. ” 

ಸಾಯುವ ಮುನ್ನ peer: ತೆ ಇಷ್ಟಮಿತ್ರರಿಗೆ ಆಸ್ತಿಯ ವಿತರಣೆ ಮಾಡಿ ಉಯಿಲು 
ಬರೆಯುವುದು ಲೋಕದಲ್ಲಿ ರೂಢಿಯಾದರೆ. ಸಮಗ್ರ ಮಾನವಸವ ಜವನ್ನೇ ಕುಟುಂಬವಾಗಿಸಿ 
ಕೊಂಡಿದ್ದ ಪ್ರೇಮಚಂದರು " ಗೋದಾನ 'ದಂಥ ಶತಮಾನದ ಮಹಾಕಾವ್ಯದೊಂದಿಗೆ * ಮಹಾಜನೀ 
ಸಭ್ಯತಾ” ಮಹಾದರ್ಶನವನ್ನು ಮಾನವಸಮಾಜಕ್ಕೆರೆದು. ಅದಮ್ಯ ಮಾನವಚೇತನದ ಮಹಾಚಲನೆ 
ಯಲ್ಲಿ ಲೀನರಾದರು. 

ಈಶಾವಾಸ್ಯದ ಉಪನಿಷನ್ಮಂತ್ರ ನಿಜಕ್ಕೂ ಪ್ರೇಮಚಂದರ ಪಾಲಿಗೆ ಸಫಲವೇ ಆಯಿತು: 

ಹರಣ್ಮಯೇನ ಪಾತ್ರೇಣ 
ಸತ್ಯಸ್ಯಾಪಿಹಿತಂ ಮುಖಮ್‌ 

ತತ್ತ ಎರಿ ಪೂಷನ್ನಪಾವೃಣು 
ಸತ್ಯಧರ್ಮಾಯ ದೃಷ್ಟಯೇ ॥31 


ಅಡಿ ಟಿಪ್ಪಣಿಗಳು 


ಪ್ರೇಮ್‌ಚಂದ್‌: ` ವಿವಿಧ್‌ ಪ್ರಸಂಗ್‌' ಸಂಪುಟ ೩, ಹಂಸ್‌ ಪ್ರಕಾಶನ್‌, ಅಲಹಾಬಾದ್‌, 
೧೯೬೨, ಪು. ೨೫. 

ಅದೇ: ಪು. ೧೯. 

ಅಮೃತ್‌ರಾಯ್‌: "ಕಲಮ್‌ ಕಾ ಸಿಪಾಹೀ' ಹಂಸ್‌ ಪ್ರಕಾಶನ್‌, ಅಲಹಾಬಾದ್‌, ೧೯೭೬, 
ಪು. ೫೧೮. 

ಅದೇ: ಪು. ೫೨೭. 

ಪ್ರೇಮ್‌ಚಂದ್‌: ವಿವಿಧ್‌ ಪ್ರಸಂಗ್‌--ಸಂಪುಟ ೨, ಹಂಸ್‌ ಪ್ರಕಾಶನ್‌, ಅಲಹಾಬಾದ್‌ 
೧೯೬೨, ಪು. ೨೪೨-೩. 

ಅಮೃತ್‌ರಾಯ್‌: "ಕಲಮ್‌ ಕಾ ಸಿಪಾಹೀ', ೧೯೭೬, ಪು. ೫೨೭. 

ಅದೇ: ಪು. ೪೭೯. 

ಪ್ರೇಮ್‌ಚಂದ್‌: "ವಿವಿಧ್‌ ಪ್ರಸಂಗ್‌', ಸಂಪುಟ ೩, ಪು. ೧೫೪. 

ಪ್ರೇಮ್‌ಚಂದ್‌: "ವಿವಿಧ್‌ ಪ್ರಸಂಗ್‌'--ಸಂಪುಟ ೨, ಪು. ೩೩೫. 

ಅದೇ: ಪು. ೨೭೦-೮೩. 

ಪ್ರೇಮ್‌ಚಂದ್‌: "ವಿವಿಧ್‌ ಪ್ರಸಂಗ್‌'--ಸಂಪುಟ ೩, ಪು. ೩೫. 

ಅಮೃತ್‌ರಾಯ್‌: `ಕಲಮ್‌ ಕಾ ಸಿಪಾಹೀ', ಪು. ೪೫೯. 


ಅದೇ: ಪು ೮೧. 
ಅದೇ: ಪು. ೩೦೮. 
ಪ್ರೇಮ್‌ಚಂದ್‌: "ವಿವಿಧ್‌ ಪ್ರಸಂಗ್‌'--ಸಂಪುಟ ೨. ಪು. ೨೫೭-೮. 
ಅದೇ: ಪು. ೨೨೫. 
ಅದೇ: ಪು. ೨೬೨. 
ಅದೇ: ಪು. ೨೬೩-೪. 
ಅದೇ: ಪು. ೩೩೩. 
ಅದೇ: ಪು. ೩೦೨. 
ಅದೇ: ಪು. ೩೯೪. 
ಅದೇ: ಪು. ೩೦೧ 
ಅದೇ: ಪು. ೩೦೯. 


ಪ್ರೇಮ್‌ಚಂದ್‌: 'ಸಂಗ್ರಾಮ್‌'-ಸರಸ್ವತಿ ಪ್ರೆಸ್‌ ಬನಾರಸ್‌, ೧೯೫೬, ಪು. ೬೨-೬೩. 

ಅಮೃತ್‌ರಾಯ್‌: ` ಲಮ್‌ ಕಾ ಸಿಪಾಹೀ', ಪು. ೪೨೬-೭. 

ಪ್ರೇಮ್‌ ಚಂದ್‌: 'ವವಿಧ್‌ ಪ್ರಸಂಗ್‌'-- ಸಂಪುಟ ೨, ಪು. ೩೩೫. 

ಪ್ರೇವ್‌ ಚಂದ್‌: 'ಮಹಾಜನೀ ಸಭ್ಯತಾ' (ಹಿಂದೀ ಮಾಧುರಿ ಭಾಗ ೩, ದಕ್ಷಿಣ ಭಾರತ 
ಹಿಂದೀ ಪ್ರಚಾರ ಸಭಾ. ಮದ್ರಾಸು, ೧೯೪೨, ಪು. ೧೯೪-೨೦೭. 


28-29-30. ಅಮೃತ್‌ರಾಯ್‌: “ಕಲಮ್‌ ಕಾ ಸಿಪಾಹೀ', ಪು. ೬೧೪. 


31. 


ಈಶಾವಾಸ್ಯೋಪನಿಷತ್‌: ಮಂತ್ರ ೧೫. 


ಕ್ರಾಸ ಇದಗ ವರ್‌ 
ಖರಚಿಂದ್‌ 


(1880-1936) 


ಕೂಳಚಿ ಪ್ರದೇಶಗಳು-ನಗರೀಕರಣದ ಶಾಪವೇ? 


ನಗರ ಪ್ರದೇಶಗಳಲ್ಲಿ ನಾಯಿಕೊಡೆಗಳಂತೆ ತಲೆಯೆತ್ತುವ ಕೊಳಚೆ ಪ್ರದೇಶಗಳು ನಗರೀಕರಣದ 
ಅನಿವಾರ್ಯ ಶಾಪವೇ? ಯೋಜಿತ ನಗರೀಕರಣ ಕಾರ್ಯಕ್ರಮಗಳಿಲ್ಲದಿರುವಿಕೆಯಿಂದ ಕೊಳಚೆ ಪ್ರದೇಶಗಳು 
ಉದ್ಭವವಾಗುವುವು ಎಂಬುದು ಸಾಮಾನ್ಯ ನಂಬಿಕೆ. ಆದರೆ ಇದೊಂದೇ ಕೊಳಚೆಪ್ರದೇಶಗಳ ಅಸ್ತಿತ್ವಕ್ಕೆ 
ಕಾರಣವಲ್ಲ. ಕೊಳಚೆ ಪ್ರದೇಶಗಳ ಸಮಸ್ಯೆಯು ವಿಶ್ವವ್ಯಾಪಿ. ಅಭಿವೃದ್ಧ ಮತ್ತು ಅಭಿವೃದ್ಧಿಶೀಲ 
ದೇಶಗಳೆರಡೂ ಸಹ ಕೊಳಚೆ ಪ್ರದೇಶಗಳು ಹುಟ್ಟುಹಾಕುವ ಹಲವು ಬಗೆಯ ಸಾಮಾಜಿಕ ಮತ್ತು, 
ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಂತಹ ತೀವ್ರ ಅಭಿವೃದ್ಧ 
ಮತ್ತು ಹೆಚ್ಚು ಸಂಪದ್ಭರಿತ ದೇಶ ಡೆಟ್ರಾಯಿಟ್‌, ನ್ಯೂಯಾರ್ಕ್‌, ಪಿಟ್ಸ್‌ಬರ್ಗ್‌ ಚಿಕಾಗೋ ಮತ್ತು 
ಮತ್ತು ಫಿಲಡೆಲ್ಫಿಯಾ ಮುಂತಾದ ಬೃಹತ್‌ ನಗರಗಳಲ್ಲಿ ಕೊಳಚೆಪ್ರದೇಶಗಳು ಅಲ್ಲಿನ ರಾಜ್ಯ ಮತ್ತು 
ಸಂಯುಕ್ತ ಸರ್ಕಾರಗಳಿಗೆ ಆತಂಕಕಾರಿಯಾಗಿವೆ. ಹೆಚ್ಚು ಸ್ಪರ್ಧಾತ್ಮಕವಾಗಿ ಅಮೇರಿಕದಂತಹ 
ಆರ್ಥಿಕತೆಯಲ್ಲಿ ಸಂಪತ್ತು ಮತ್ತು ವರಮಾನದ ವಿಷಮಹಂಚಿಕೆಯಿಂದಾಗಿ ಕೊಳಚೆಪ್ರದೇಶಗಳು ಅಸ್ತಿತ್ವ 
ದಲ್ಲಿವೆ. ಇಂದು ಅಮೇರಿಕೆಯಂತಹೆ ಅಭಿವೃದ್ಧ ದೇಶಗಳು ನಗರ ಪುನರ್‌ ಅಭಿವೃದ್ಧಿ .ಕಾರ್ಯಕ್ರಮ 
ಗಳನ್ವಯ ಕೊಳಚೆಪ್ರದೇಶಗಳ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಲು ಯತ್ನಿಸು 
ತ್ತಿವೆ. ಅಮೇರಿಕದ ಕೊಳಚೆ ಪ್ರದೇಶಗಳ ನಿವಾಸಿಗಳಲ್ಲಿ ನಿಗ್ರೋಗಳೇ ಅಧಿಕ ಸಂಖ್ಯೆಯಲ್ಲಿದ್ದಾರೆ. 
ಬ್ರಿಟನ್ನಿನ ಕೊಳಚೆಪ್ರದೇಶಗಳಲ್ಲಿ ಭಾರತೀಯರು ಮತ್ತು ಇತರೇ. ವರ್ಧಮಾನ ದೇಶಗಳ ಜನರೇ 
ಅಧಿಕವಾಗಿದಾರೆ. ಈ ಎಲ್ಲಾ ಕೊಳಚಿಪ್ರದೇಶ ನಿವಾಸಿಗಳು ಅಧಿಕವೆಚ್ಚ ಆರ್ಥಿಕತೆಗಳಾಗಿರುವ ಅಮೇರಿಕ 


ತ್ತಿಗಳನ್ನು ಅವಲಂಬಿಸಿದವರಾಗಿರುತ್ತಾರೆ. ಅಭಿವೃದ್ಧ ದೇಶಗಳ ಒಟ್ಟು 


೨ Ki 
ಜನಸಂಖ್ಯೆಯ ಶೇಕಡ ೬೦ ರಿಂದ ೭೦ ರಷ್ಟು ಜನತೆಯು ನಗರ ಪ್ರದೇಶಗಳಲ್ಲಿ ವಾಸಿಸುವುದು. ಬಹುತೇಕ 
ಅಭಿವೃದ್ಧ ದೇಶಗಳಲ್ಲಿ ನಗರೀಕರಣವು ಕೈಗಾರಿಕಾಭಿವೃದ್ಧಿ ಯ ನೇರ ಪರಿಣಾಮವೇ ಆಗಿದೆ. 
ಭಾರತ, ಪಾಕಿಸ್ತಾನ. ನೈಜೀರಿಯಾ, ಉಗಾಂಡ, ದಕ್ಷಿಣ ಆಫ್ರಿಕಾ. ಸಿಂಗಾಪುರ, ಮಲೇಷ್ಯ 
ರ್ಜಂಟೈನಾ, ಬ್ರೆಜಿಲ್‌ ಮತ್ತು ಈಜಿಪ್ಟ್‌ ಮುಂತಾದ ವರ್ಧಮಾನ ದೇಶಗಳಲ್ಲಿ ನಗರೀಕರಣವು 
— ರ್ಯಾ 


ಕೈಗಾರಿಕಾಕರಣದ ನಂತರ ಕಂಡುಬರುವುದಾಗಿಲ್ಲ. ನೈಜ ಆರ್ಥಿಕ ಅನುಕೂಲತೆಗಳನ್ನು ಹೊಂದಿದ್ರ 
ಕೆಲವು ಪ್ರದೇಶಗಳು ವರ್ಧಮಾನ ದೇಶಗಳಲ್ಲಿ ಕ್ರಮೇಣವಾಗಿ ಆರ್ಥಿಕ ಆಕರ್ಷಣ ಕೇಂದ್ರಗಳಾಗಿ 
ಮಾರ್ಪಟ್ಟವು. ಭಾರತದಂತಹ ದೇಶದಲ್ಲಿ ಯೋಜಿತ ಆ ೯ಕಾಭಿವೃದ್ಧಿ ಕಾರಣದಿಂದಾಗಿ ಕೈಗಾರಿಕೀ 
ಕರಣ ಉತ್ತೇಜಿಸಲ್ಪಟ್ಟಿದರಿಂದ ಗ್ರಾಮೀಣ ಜನತೆ ಉತ್ತಮ ಉದ್ಯೋಗಾವಕಾಶಗಳನ್ನು ಹುಡುಕಿ 
ಕೊಂಡು ನಗರಾಭಿಮುಖವಾಗಿ ವಲಸೆ ಹೋಗುತ್ತಿರುವುದು ಕಂಡುಬರುತ್ತದೆ. ಶೀಘ್ರಗತಿಯ ಆರ್ಥಿಕ 
ಬೆಳವಣಿಗೆಯ ಸಂಪನ್ಮೂಲ ಸುಪ್ತತೆಯಿರಲಿ ಇಲ್ಲದಿರಲಿ ನಗರ ಪ್ರದೇಶಗಳು ವಿಪುಲ ಉದ್ಯೋಗಾವ 
ಕಾಶಗಳ ಅಣೆಕಟ್ಟುಗಳು ಎಂಬ ಭ್ರಮೆಯಲ್ಲಿ ದೀರ್ಫಕಾಲದಿಂದ ಬಡತನದ ವಿಷವೃತ್ತದಲ್ಲೇ ನರಳಿದ 
ಗ್ರಾಮೀಣ ಜನತೆ ಗ್ರಾಮಾಣ--ಸಣ್ಣ ಮತ್ತು ಮಧ್ಯಮ ದರ್ಜೆ ಪಟ್ಟಣಗಳಿಗೆ, ಸಣ್ಣ ಮತ್ತು 


೪೪ ಮಾನವಿಕ ಕರ್ಣಾಟಕ 


ಮಧ್ಯಮದರ್ಜೆ ಪಟ್ಟಣಗಳಿಂದ, ಬೃಹತ್‌ ನಗರ ಪ್ರದೇಶಗಳಿಗೆ ವಲಸೆ ಬರುತ್ತಿದ್ದಾರೆ. ಇದನ್ನು 
ಆಂತರಿಕವಲಸೆ ಎನ್ನ ಲಾಗುತ್ತ ದೆ. ಸಂಪನ್ಮೂಲಗಳ ಸ್ವಾ ಮ್ಯದ ಅಗಾಧ ಅಸಮತೋಲನ, ಆರ್ಥಿಕವಾಗಿ 
ಕ್ಷೀಣಿಸುತ್ತಿರುವ ಗ್ರಾಮೀಣ ಅರ್ಥವ್ಯ ವಸ್ಥೆ ಅವುಗಳ “ನೇರ ಪರಿಣಾಮವಾದ ಬಡತನ, ನಿರುದ್ಯೋಗ 
ಮುಂತಾದ ಸಮಸ್ಯೆಗಳು ಆಂತರಿಕ ವಲಸೆಗೆ ತೀವ್ರ ಪ್ರಚೋದನೆಗಳಾಗಿವೆ. ಪರಿಸರಮಾಲಿನ್ಯ, ಅಧಿಕ 
ಜನಸಾಂದ್ರತೆ, ಸಂಪನ್ಮೂಲ ಕೊರತೆ, ಏರಿಕೆ ಯಾ ಉತ್ಪಾ ದನಾವೆಚ್ಚ ಮುಂತಾದವುಗಳಿಂದಾಗಿ ವರ್ಧ 
ಮಾನ ದೇಶಗಳ ನಗರಪ್ರ ದೇಶಗಳು ಹೆಚ್ಚು ಕಡಿಮೆ ಆರ್ಥಿಕವಾಗಿ ಸ್ವ pies. ಪರಿಣಾಮವಾಗಿ 
ಬಡತನ .ನಿರಕ್ಷರತೆ, ಅರೆ ಉದ್ಯೋಗ, "ನಿರುದ್ಯೊ €ಗಗಳು ಇಂದಿನ ನಗರ ಪ್ರದೇಶಗಳನ್ನು 
ನಿರಂತರ ಕಾಡುತ್ತಿವೆ. ಅಭಿವೃದ್ಧಿ ಶೀಲತೆಯ ಕೊರತೆ. ಬಡತನ, ಆ ಗ, ನಗರ ಪ್ರದೇಶಗಳು 
ಪೂರೈಸುವ ಕಡಿಮೆಕೂಲಿಯ ಜುತುಮಾನ ಆಧರಿತ ಅರೆ ಉದ್ಯೋಗ, ಕಾಲಾನುಕ್ರಮದಲ್ಲಿ ಉದ್ಯೋಗ 
ದೊರಕೀತೆಂಬ ಆಶೆ, ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶಗಳ ಅಸಮಾನ ವಿತರಣೆ ಮುಂತಾದವು 
ಗಳೆಲ್ಲವೂ ನಗರ ಪ್ರದೇಶಗಳಲ್ಲಿ ಜನಸಾಂದ್ರತೆ, ಪ್ರಮುಖವಾಗಿ ಕೊಳಚೆಪ್ರದೇಶಗಳು ಅಧಿಕಗೊಳ್ಳಲು 
ಕಾರಣವಾಗಿವೆ. ಇಂದು ಭಾರತದ ಶೇಕಡ ೨೦ ರಷ್ಟು ಜನತೆ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. 
ಇವರಲ್ಲಿ ಬಹುತೇಕಮಂದಿ ಕೊಳಚೆಪ್ರದೇಶಗಳ ನಿವಾಸಿಗಳಾಗಿದ್ರಾರೆ. 
ಹೀಗೆ ಅಭಿವೃದ್ಧ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲೂ ಬೇರೆ ಬೇರೆ ಕಾರಣಗಳಿಂದಾಗಿ 
ಅವುಗಳ ನಗರಪ್ರದೇಶಗಳಲ್ಲಿ ಕೊಳಚೆಪ್ರದೇಶಗಳು ಮತ್ತು ಅವುಗಳ ನಿವಾಸಿಗಳ ಸಂಖ್ಯೆಯಲ್ಲಿ ನಿರಂತರ 
ಹೆಚ್ಚ ಳ ಕಂಡುಬಂದಿದೆ. ನಗರಗಳ ಹಲವು ಬಗೆಯ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಲು 
ಕೊಳಚೆ ಪ್ರದೇಶಗಳ ಸಮಸ್ಯೆಯೂ ಸೇರಿದಂತೆ ಇಂದು ಅಭಿವೃದ್ಧ ಮತ್ತು ವರ್ಧಮಾನ ದೇಶಗಳೆರಡೂ 
ಸಹ ನಗರ ಯೋಜನೆ ಕಾರ್ಯಕ್ರಮಗಳನ್ನು ಅನುಸರಿಸುತ್ತಿವೆ. 


ಕೊಳಚೆ ಪ್ರದೇಶಗಳ ಸಮಸ್ಯೆಯ ವ್ಯಾಪ್ತಿ ಮತ್ತು ಸ್ವರೂಪ 


ಕೊಳಚೆಪ್ರದೇಶಗಳ ಅಸ್ತಿತ್ವವು ಸಾಮಾಜಿಕ ಪಿಡುಗು ಆಗಿದೆ. ಕೊಳಚೆಪ್ರದೇಶಗಳ ಹುಟ್ಟು ಕೈಗಾರಿಕೀ 
ಕರಣ ಮತ್ತು ನಗರೀಕರಣಗಳ ಅನಿವಾರ್ಯ ಶಾಪವಲ್ಲದಿದರೂ ಅವುಗಳೊಡನೆ ಮಿಳಿತಗೊಂಡ ಪ ಪ್ರಮುಖ 
ಸಾಮಾಜಿಕ ವೆಚ್ಚ ಅಥವಾ ಸಂಕಷ್ಟ Gil 0060ವಾಗಿದೆ. 

ಭಾರತದ ಬೃಹತ್‌ ನಗರಗಳಾದ ಬೊಂಬಾಯಿ, ದೆಹಲಿ, ಮದರಾಸು, ಕಲ್ಕತ್ತ, ಬೆಂಗಳೂರು 
ಕಾನ್ಪುರ ಮತ್ತು ಮಧ್ಯಮ ದರ್ಜೆಯ ಅನೇಕಾನೇಕ ನಗರಪ್ರದೇಶಗಳಲ್ಲಿ ಈ ಶತಮಾನದ ಆದಿಯಿಂದಲೂ 
ಕೊಳಚೆ ಪ್ರದೇಶಗಳು ಅಣಬೆಗಳಂತೆ ಹುಟ್ಟಿಕೊಳ್ಳಲಾರಂಭಿಸಿದವು. ವಿವಿಧ ನಗರಗಳಲ್ಲಿ 
ಕೊಳಚೆಪ್ರದೇಶಗಳನ್ನು ಬಗೆಬಗೆಯ ಹೆಸರುಗಳಿಂದ ಕರೆಯಲಾಗುವುದು . ಮದರಾಸಿನಲ್ಲಿ " ಚಿರಿಸ್‌' 
ಕಲ್ಕತ್ತಾದಲ್ಲಿ ಬಸ್ತಿ'ಗಳು, ನವದೆಹಲಿಯಲ್ಲಿ ` ಜುಗ್ಗಿ 'ಗಳೆಂದೂ ಅವುಗಳು ಕರೆಯಲ್ಪಡುವುವು. ಕೊಳಚೆ 
ಪ್ರದೇಶಗಳ ಸಾಮಾಜಿಕ ಮತ್ತು ಆರ್ಥಿಕ ದುಃಸ್ಥಿತಿಯ ತೀವ್ರತೆ. ವಿನಿಧ ನಗರಗಳಲ್ಲಿ ಭಿನ್ನವಾಗಿದ್ದರೂ 
ಅವುಗಳ ಸ್ವರೂಪದಲ್ಲಿ ಸಾಮ್ಯವಿದೆ. ಸಮಸ್ಯೆ ಗಳ ತೀವ್ರತೆಯಲ್ಲಿನ ಭೇದವು ಸಂಬಂಧಪಟ್ಟ ನಗರಗಳ 


ಅಭಿವೃದ್ಧಿ ಮಟ್ಟಕ್ಕನುಗುಣವಾಗಿ ವ್ಯತ್ಯಾಸಗೊಳ್ಳು ವುದು. ನಗರೀಕರಣ ಮತ್ತು ಕೈಗಾರಿಕೀಕರಣ 
ಗಳಲ್ಲಿ ಹೆಚ್ಚಳವುಂಟಾದಂತೆಲ್ಲಾ ಕೊಳಚೆ ಪ್ರದೇಶಗಳ ಸ ಮಸ್ಯೆಗಳು, ಸಂಖ್ಯೆ, ನಿವಾಸಿಗಳ ಪ್ರಮಾಣ 


ತೀವ್ರಗೊಳ್ಳುವುವು. 


ನಮ್ಮ ದೇಶದ ರಾಜಧಾನಿ ನಗರ ದೆಹಲಿಯ ೧೯೫೧ರಲ್ಲಿ ೧೯೯ ಜುಗ್ಗಿ ಗಳ ಸಮೂಹವಿದ್ರಿತು. 
ಇಂತಹ ಜುಗ್ಗಿಗಳಲ್ಲಿ ಸುಮಾರು ೧೩೦೦೦ Ne ಅಂದು ವಾಸಿಸುತಿ ಶ್ರಿಧ್ರವು. ೧೯೬೧ಕ್ಕೆ 
ಇಂತಹ ಜುಗ್ಗಿಗಳ ಸಂಖ್ಯೆ ೧೯೯ ರಿಂದ ೫೪೪ಕ್ಕೆ ಏರಿಕೆಯಾಗಿ ಸುಮಾರು ೪೩೦೦೦ ಕುಟುಂಬಗಳು 
ಅವುಗಳಲ್ಲಿ ವಾಸಿಸುತ್ತಿ ದ್ದವು. ೧೯೭೧ಕ್ಕೆ ದೆಹಲಿಯ ಕೊಳಚೆಪ್ರದೇಶಗಳ ಜುಗ್ಗಿ ಸಮೂಹ ಸಂಖ್ಯೆಯು 


೫೪೪ ರಿಂದ ೧೧೨೪ಕ್ಕೆ ಏರಿಕೆಯಾದದ್ದಲ್ಲದೆ ಅವುಗಳಲ್ಲಿ ವಾಸಿಸುವ ಕುಟುಂಬಗಳ ಸಂಖ್ಯೆ ೪೩೦೦೦ 
ದಿಂದ ೧.೬೦, ೦೦೦ಕ್ಕೆ "ಹೆಚ್ಚ ಳವಾಯಿತು. 


he 


Wer C's 


ಕೊಳಚೆ ಪ್ರದೇಶಗಳು-ನಗರೀಕರಣದ ಶಾಪವೇ? ೪೫ 


೧೯೬೧ರಲ್ಲಿ ತಮಿಳುನಾಡಿನಲ್ಲಿ ಒಟ್ಟು ೫೪೮ ಕೊಳಚೆ ಪ್ರದೇಶಗಳಿದ್ದು, ಅವುಗಳಲ್ಲಿ ಸುಮಾರು 
೪ ಲಕ್ಷ ಜನಸಂಖ್ಯೆಯನ್ನೊಳಗೊಂಡ ೯೮,೦೦೦ ಕುಟುಂಬಗಳು ವಾಸಿಸುತ್ತಿದ್ದವು. ತಮಿಳುನಾಡಿನ 
A ತ್ಯೆ ೬೦,೦೦೦ ಬ ವಾಸಿಸುತ್ತಿದ್ರವು. ೧೯೬೧-೭೧ರ ದಶಕದಲ್ಲಿ 
ಮದರಾಸು ನಗರದ ಜನಸಂಖ್ಯಾ ಹೆಚ್ಚಳ ಶೇಕಡ ೪೨ ಆಗಿದ್ದರೆ, ಕೊಳಚಿಪ್ರದೇಶ ನಿವಾಸಿಗಳ ಸಂಖ್ಯೆಯು 
ಶೇಕಡ ೮೪ ರಷ್ಟು ಹೆಚ್ಚಿದ್ದಿತು. 
೧೯೬೬ರಲ್ಲಿ ಪ್ರಕಟಿಸಲಾದ ಮೂಲಭೂತ ಅಭಿವೃದ್ಧಿ ಯೋಜನೆ ಕಲ್ಕತ್ತ ವರದಿಪ್ರಕಾರ, ಅಂದು 
ಟ್ಟು ಜನಸಂಖ್ಯೆಯ ರೈ ಭಾಗದಷ್ಟು ಹಾಗೂ ಹೌರಾ ಮತ್ತು ಬಾಲಿ ಪ್ರದೇಶಗಳ 
ಒಟ್ಟು ಜನಸಂಖ್ಯೆಯ ಛಿ ಭಾಗದಷ್ಟು ಜನರು ಕೊಳಚೆಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. 
೧೯೭೫ರ ಸಮಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ೬೩೦ ಕೊಳಚೆಪ್ರದೇಶಗಳಿದ್ದು, ಅವುಗಳು 
ಸುಮಾರು ೧೬೫೧ ಎಕರೆಗಳಷ್ಟು ಭೂಪ್ರದೇಶವನ್ನು ಆವರಿಸಿದ್ದವು. ೧೯೦೧ರಲ್ಲಿ ಕರ್ನಾಟಕದ ಒಟ್ಟು 
ಜನಸಂಖ್ಯೆಯ ಶೇಕಡ ೧೨.೬ ರಷ್ಟು ೧೯೭೧ರ ಜನಗಣತಿಯ ಪ್ರಕಾರ ರಾಜ್ಯದ ಒಟ್ಟು ಜನಸಂಖ್ಯೆಯ 
ಶೇಕಡ ೨೪.೩ ರಷ್ಟು ಜನರು ನಗರಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. ೧೯೦೧ರಲ್ಲಿ ಕರ್ನಾಟಕದಲ್ಲಿ 
೨೧೬ ನಗರಗಳಿದು ೧೯೭೧ರ ಸಮಯಕ್ಕೆ ೫ ಬೃಹತ್‌ ನಗರಗಳು ಮತ್ತು ೨೨೫ ಇತರೇ ನಗರಪ್ರದೇಶಗಳು 
ಅಸ್ತಿತ್ವಕ್ಕೆ ಬಂದವು. ಕರ್ನಾಟಕದ ನಗರಗಳ ಕೊಳಚೆಪ್ರದೇಶಗಳ : ನಿವಾಸಿಗಳ ಸಂಖ್ಯೆ ಲಭ್ಯವಿಲ್ಲ. 
ಆದರೆ ೧೯೦೧-೧೯೭೧ರ ನಡುವೆ ಕರ್ನಾಟಕ ರಾಜ್ಯದ ನಗರ ಜನಸಂಖ್ಯೆ ಸುಮಾರು ನಾಲ್ಕುಪಟ್ಟು 
ಹೆಚ್ಚಳವಾಗಿದೆ. ಈ ಅಂಶವನ್ನು ಗಣನೆಗೆ ತೆಗೆದುಕೊಂಡಾಗ ಕೊಳಚೆ ಪ್ರದೇಶಗಳ ನಿವಾಸಿಗಳ ಸಂಖ್ಯೆ 
ಯಲ್ಲಿಯೂ ಗಣನೀಯ ಏರಿಕೆ ಉಂಟಾಗಿದೆ ಎಂದು ಹೇಳಬಹುದಾಗಿದೆ. 


ಕೊಳಚೆಗೇರಿಗಳ ಅಸ್ತಿತ್ವದಿಂದಾಗುವ ಸಾಮಾಜಿಕ ಆರ್ಥಿಕ ಪರಿಣಾಮಗಳು 


ನಮ್ಮ ನಗರಪ್ರದೇಶಗಳಲ್ಲಿರುವ ಕೊಳಚೆ ಪ್ರದೇಶಗಳಲ್ಲಿ ಎಲ್ಲಾ ಬಗೆಯ ಮುನಿಸಿಪಲ್‌ ಸೇವಾ ಸೌಲಭ್ಯ 
ಗಳು ಲಭ್ಯವಿಲ್ಲ. ಪ್ರತ್ಯೇಕವಾದ ಖಾಸಗಿ ಸ್ನಾನಗೃಹ, ಶೌಚಗೃಹಗಳು ಬಹುತೇಕ ಕುಟುಂಬಗಳಿಗಿಲ್ಲ. 
ಇವರಿಗೆಲ್ಲಾ ದೂರದ ಬಯಲು ಪ್ರದೇಶವೇ ಶೌಚಗೃಹಗಳು. ಮನೆಯ ಮುಂದಿನ ಅಥವಾ ಹಿಂದಿನ 
ಅಲ್ಪಸ್ವಲ್ಪ ಸ್ಥಳವೇ ಸ್ನಾನಮಾಡುವ ಸ್ಥ ಳಗಳು. ಜೋಪಡಿಗಳೇ ವಾಸಗೃಹಗಳು. ನಗರ ಪ್ರದೇಶಗಳ 
ಬಹುತೇಕ ಕೊಳಚೆಪ್ರದೇಶಗಳಲ್ಲಿ ಸಾರ್ವಜನಿಕ ಶೌಚಗೃಹಗಳನ್ನು ಕಾಣುವುದು ದುರ್ಲಭ. ಕೊಳಚೆ 
ಪ್ರದೇಶ ನಿವಾಸಿಗಳು ತಮ್ಮ ತಮ್ಮ ಮಕ್ಕಳನ್ನು ವಾಸಗೃಹಗಳ ಎದುರೇ ಅಥವಾ ಹಿಂಬದಿ ಅಥವಾ 
ಅಕ್ಕಪಕ್ಕದ ಸ್ಥಳಗಳಲ್ಲೇ ಶೌಚಕ್ಕೆ ಕೂರಿಸುವುದು ಸರ್ವೇಸಾಮಾನ್ಯ ನೋಟ. ಇದರಿಂದ ಸುತ್ತಲಿನ 
ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮದ ಅರಿವು ಇಲ್ಲದ ಜನರಿವರು. 


ಅಸ್ತವ್ಯಸ್ತಗೊಂಡ ಬೀದಿ ದೀಪ, ಚರಂಡಿ ವ್ಯವಸ್ಥೆ ಯೇ ಇಲ್ಲದಿರುವಿಕೆ ಅಥವಾ ಇದ್ದರೂ ಚೊಕ್ಕಟ 
ವಾಗಿಲ್ಲದಿರುವುದು, ಗುಡಿಸಲುಗಳ ಅಕ್ಕಪಕ್ಕದಲ್ಲೇ ಇರುವ ತಿಪ್ಪೆಗುಂಡಿಗಳಿಂದ ಹೊರಹೊಮ್ಮುವ 
ಅಸಹನೀಯ ಗಬ್ಬುವಾಸನೆಗಳಿಂದಾಗಿ ಕೊಳಚೆ ಪ್ರದೇಶಗಳು ಸೊಳ್ಳೆಗಳ ನೆಲೆವೀಡುಗಳಾಗಿವೆ. ಸ್ವಚ್ಛ 
ಗಾಳಿ, ಬೆಳಕು ಇಲ್ಲಿನ ಜೋಪಡಿಗಳೊಳಗೆ ಪ್ರವೇಶಿಸುವುದೇ ಇಲ್ಲವೇನೋ ಎಂಬಂತೆ ಇರುವ ಕಿಟಕಿಗಳು 
ಅಥವಾ ಕಿಟಕಿಗಳೇ ಇಲ್ಲದಿರುವಿಕೆ ಇಲ್ಲಿನ ಸಾಮಾನ್ಯ ನೋಟ. ಈ ಹಲವು ಅಂಶಗಳಿಂದ ಕೊಳಚೆ 
ಪ್ರದೇಶಗಳ ಜನರು ತೀವ್ರತೆರನಾದ ಕಾಲರಾ, ಕ್ಷಯ, ಮಲೇರಿಯಾ ಮುಂತಾದ ರೋಗಗಳಿಗೆ ತುತ್ತಾಗು 
ವುದು ಸರ್ವೇ ಸಾಮಾನ್ಯ. ಇಂತಹ ಮಲಿನ ಪರಿಸರದ ಜೀವನವು ತಮ್ಮ ಆರೋಗ್ಯಕ್ಕೆ ಮಾರಕ 
ಎಂಬ ಪರಿವೆಯೇ ಇವರುಗಳಿಗಿಲ್ಲ. 

ನಿರಕ್ಷರತೆ, ಅರೆ-ಉದ್ಯೋಗ, ನಿರುದ್ಯೋಗ ಮುಂತಾದವುಗಳಿಗೆ ಗುರಿಯಾದ ಇಲ್ಲಿನ ನಿವಾಸಿಗಳ 
ಅಲ್ಪ ಆದಾಯ ಹೆಚ್ಚು ಅಸ್ಥಿರತೆಯಿಂದಲೂ ಕೂಡಿರುತ್ತದೆ. ಪರಿಣಾಮವಾಗಿ ಅವರುಗಳ ಅನುಭೋಗ 


೪೬ ಮಾನವಿಕ ಕರ್ಣಾಟಕ 


ಮಟ್ಟ ಅತ್ಯಂತ ಕಡಿಮೆ ಪ್ರಮಾಣದಾಗಿರುತ್ತದೆ. ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಸಂಕ್ರಮಣ 
ಪ್ರಕ್ರಿಯೆಗಳಿಂದ ದೂರವಾಗುಳಿದ ವರ್ಗವಿದು. ಪರಿಣಾಮವಾಗಿ ಅಧಿಕ ಸಂಖ್ಯೆಯ ಅವಲಂಬಿತ 
ಜನಸಂಖ್ಯೆ ಅಲ್ಪ ಆದಾಯಮಟ್ಟ. ಅತ್ಯಂತ ಕನಿಷ್ಕ ಅನುಭವಗಳಿಗೆ ಸಂಬಂಧಪಟ್ಟ ವಿಷವೃತ್ತ 
ದೊಳಗೇ' ಚಲಿಸುವ ಮಾನವರೂಪದ ನಿಷ್ಕ ಹು ಜನರಿವರು. 

ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಇಂತಹ ಹೀನಾಯ ಬದುಕನ್ನು ಸಾಗಿಸುತ್ತಿರುವ 
ಕೊಳಚೆಪ್ರದೇಶಗಳ ನಿವಾಸಿಗಳಲ್ಲಿ ಕೆಲವರಾದರೂ ನಗರಪ್ಪ ಪ್ರದೇಶಗಳಲ್ಲಿ ನಡೆಯುವ ಕಾಳಸಂತೆ, 
ಜುಗಾರಿ, ವೇಶ್ಯಾವಾಟಿಕೆ ಮುಂತಾದ ಖದೀಮ ವೃತ್ತಿ ಗಳನ್ನು ಗಳು) ಬರುತ್ತಿರುವವರಾಗಿರು 
ತ್ತಾರೆ. ಈ ಕೆಲವು ಸಮಸ್ಯೆಗಳು ಸಾಮಾಜಿಕವಾಗಿ 'ಅಪೇಕ್ಷಣೀಯವಲ್ಲ. ಉತ್ತಮ ಬದುಕನ್ನು ನಡೆಸುವ 
ಆಶೆಯೇ ಬತ್ತಿ ಹೋಗಿರುವ ಇವರುಗಳಲ್ಲಿ ಜೀವರಸ ತುಂಬುವುದೇ ನಗರ ಯೋಜನೆ ಮತ್ತು ನಗರಾಭಿ 
ವೃದ್ಧಿ ನೀತಿಗಳ ಪ್ರಮುಖ ಉದ್ರೇಶಗಳಾಗಿರಬೇಕು. 


ಕೊಳಚೆಗೇರಿಗಳ ಉತ್ತಮ ಪಡಿಸುವಿಕೆ ಮತ್ತು ನಿವಾರಣೆಗಾಗಿ ಕ್ರೈ ಗೊಂಡ ಕ್ರಮಗಳು 


ಸಮರ್ಪಕ ನಗರ ಬೆಳವಣಿಗೆಯು ಆರ್ಥಿಕ ಅಭಿ ನಿವೃದ್ಧಿಯ ಅವಶ್ಯಕತೆಗಳಲ್ಲೊಂದು ಎಂಬ ಅಂಶವನ್ನೇ 
ನಮ್ಮ ಯೋಜನೆಗಳಲ್ಲಿ ತೀರಾ ಇತ್ತೀಚಿನ ವರ್ಷಗಳವರೆಗೂ ಅಳವಡಿಸಿಕೊಂಡಿರಲಿಲ್ಲವೆಂಬುದು ದುರ 
ದೃಷ್ಟಕರ ಸಂಗತಿ. ಪರಿಣಾಮವಾಗಿ ನಾಲ್ಕನೇ ಯೋಜನೆಯ ಆರಂಭದವರೆಗೂ (೧೯೬೯) ನಿರ್ದಿಷ್ಟ 
ದಾದ ಯಾವುದೇ ನಗರಾಭಿ ವೃದ್ಧಿ ಯೋಜನೆಗಳಿರಲಿಲ್ಲ. ನಗರಗಳ ಸ್ಥಳೀಯ ಸರ್ಕಾರಿಗಳಾದ 
ಮುನಿಸಿಪಲ್‌ ಸಂಸ್ಥೆಗಳು ನಗರಾಭಿ ದ್ರಿಯ ಯೋಜನೆ, ನಿರ್ದೇಶನ, ತಮ್ಮ ಪಾತ್ರ ಮತ್ತು ಹೊಣೆ 
ಮುಂತಾದವುಗಳನ್ನೇ € ಗತಾ ೧೯೭೮ರ ದಶಕದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 
ವ್ಯವಸ್ಥಿತ, ಯೋಜನಾಬದ್ಧ ನಗರೀಕರಣದ ಅಗತ್ಯತೆ, ಮಹತ್ವ, ಇಂದಿನ ಅನೇಕ ದೊಡ್ಡ ಪ್ರಮಾಣದ 
ಮತ್ತು ಮಾಧ್ಯಮದರ್ಜೆ ನಗರಗಳು ಸೃಷ್ಟಿಸಿರುವ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳ ಸ್ವರೂಪ 
ಮತ್ತು ವ್ಯಾಪ್ತಿಯನ್ನು ಮನನಮಾಡಿಕೊಳ್ಳಲು ಯತ್ನಿಸುತ್ತಿವೆ. ಆರ್ಥಿಕ ಮತ್ತು ಕೈಗಾರಿಕಾ ಚಟುವಟಿಕೆ 
ಗಳ ವಿಕೇಂದ್ರೀಕರಣ, ಹಿಂದುಳಿದ ಪ್ರದೇಶಗಳಾಗಿ ವಿಶೇಷ ಯೋಜನೆಗಳು, ಹಲವು ಬಗೆಯ ಪರಿಹಾರ 
ಗಳು, ಉತ್ತೇಜಕಗಳ ಅನುಸರಣೆ ಮುಂತಾದ ಆರ್ಥಿಕ ಕಾರ್ಯಕ್ರಮಗಳು ಇಂದಿನ ನಗರಪ್ರದೇಶಗಳ 
ಮೇಲಿನ ಒತ್ತಡವನ್ನು ಕಡಿಮೆಮಾಡುವ ಉದ್ರೇಶವನ್ನೂ ಹೊಂದಿವೆ. ಅಂತೆಯೇ ಕೇಂದ್ರ ಮತ್ತು 
ರಾಜ್ಯಸರ್ಕಾರಗಳು ಕೈಗೊಳ್ಳುತ್ತಿರುವ ವಾಸ ಸಗ್ವಹಯೋಜನೆ, ಕುಡಿಯುವ ನೀರು ಪೂರೈಕೆ ಸಂಸ್ಥೆ ಗಳು, 
ನಗರ ಅಭಿವೃದ್ಧಿ ಸಂಸ್ಥೆ ಗಳು, ನಗರ ಉತ್ತಮಪಡಿಸುವಿಕೆ ಟ್ರಸ್ಟ್‌ಗಳು, ಹುಡ್ಕೊ, ಮುಂತಾದ ಸಂಸ್ಥೆ 
ಗಳನ್ನು ವಿಶೇಷವಾಗಿ ನಗರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉತ್ತೇಜಿಸಲು ಮತ್ತು ಅನುಸರಣೆಯಲ್ಲಿ 
ತರಲು ಸ್ಥಾಪಿಸಲಾಗಿದೆ. ನಗರಗಳ 'ಕೊಳಚಿ ಕಿಪ್ರದೇಶಗಳನ್ನು ನಿವಾರಿಸಲು ಕೊಳಚೆನಿವಾರಣ ಬೋರ್ಡ್‌ 
ಗಳನ್ನು ಸಹ ಬಹುತೇಕ ರಾಜ್ಯಗಳಲ್ಲಿ ಇಂದು ಸ್ಥಾಪಿಸಲಾಗಿದೆ. 


ಯೋಜನೆಯನ್ವಯ ಜಾರಿಗೆ ತರಲಾಗುತ್ತಿರುವ ರಾಷ್ಟ್ರೀಯ ಕನಿಷ್ಠ ಅಗತ್ಯ ಪೂರೈಕೆ ಕಾರ್ಯ 
ಕ್ರಮದ ಪ್ರಕಾರ, ೧ ದ ರಿಂದೀಚೆಗೆ ದೇಶದಲ್ಲಿನ ಕೊಳೆಟೆಪ ಸ್ರದೇಶಗಳೆ ಪ ರಿಸರವನ್ನು ಆರೋಗ್ಯ 
ಸಂರಕ್ಷಣೆ ಹಿತದೃಷ್ಟಿಯಿಂದ ಉತ್ತಮಪಡಿಸಲು ಕಾರ್ಯಕ್ರಮವೊಂದನ್ನು ಶೋ ತರಲಾಯಿತು. 
ಮುಂದಿನ ಕೆಲವೇ. ಕೆಲವು ವರ್ಷಗಳ ಅವಧಿಯಲ್ಲಿ ನಿವಾರಿಸಲು ಆಗದ ಆದರೆ ಉತ್ತಮ ಪಡಿಸುವಿಕೆಗೆ 
ಸೂಕ್ತವಿರುವಂತೆಹ ಬಗೆಯ ಕೊಳಚೆ ಪ್ರದೇಶಗಳಲ್ಲಿ ಕುಡಿಯುವ ನೀರು ಪೂರೈಕೆ, ರಸ್ತೆ, ಸಾರ್ವತ್ರಿಕ 
ಶೌಚಗೃಹ ವ್ಯವಸ್ಥೆ, ಬೀದಿದೀಪ ಮುಂತಾದ ಸಾೌಲಭ್ಯಗಳನ್ನು ಕಲ್ಪಿಸುವ ರ್ಯ ಸರ್ಕಾರಗಳ ಅಭಿವೃ ದ್ವಿ 
ಯೋಜನೆಗಳಿಗೆ ಕೇಂದ್ರಸರ್ಕಾರವು ಧನಸಹಾಯ ನೀಡಲಾರಂಭಿಸಿತು. ಆರಂಭದಲ್ಲಿ ೮ ಲಕ್ಷಕ್ಕೂ 
ಮಿಗಿಲಾದ ಜನಸಂಖ್ಯೆ ಹೊಂದಿದ್ದ ೧೧ ನಗರಪ್ರದೇಶಗಳಿಗೆ ಈ ಯೋಜನೆಯನ್ನು ಅನ್ವಯಿಸ ಲಾಯಿತು. 
ಏಂಟು ಲಕ್ಷಕ್ಕೂ ಕಡಿಮೆ ಜನಸಂಖ್ಯೆ ಯಿರುವ ಇತರೇ ೯ ನಗರಗಳಿಗೂ ಇದೇ ಯೋಜನೆಯನ್ನು ನಂತರ 
ಅನ್ವಯಿಸಲಾಯಿತು. ೧೯೬೨-೬೪ ಅವಧಿಯಲ್ಲಿ ಈ ಯೋಜನೆಯನ್ವಯ ಸುಮಾರು ೩0 ಕೋಟೆ 


RL sek 


| 
ಬ 
ಕ್ಷ 
| 
ತ 
# 


ಕೊಳಚೆ ಪ್ರದೇಶಗಳು-ನಗರೀಕರಣದ ಶಾಪವೇ ? ೪೭ 


ರೂಪಾಯಿಗಳನ್ನು ಹಲವು ಸೌಲಭ್ಯ ಕಲ್ಪಿಸಲು ವಿನಿಯೋಗಿಸಲಾಯಿತು. ಇದರಿಂದ ಸುಮಾರು 


೩೦ ಲಕ್ಷ ಕೊಳಜೆಪ್ರದೇಶ ನಿವಾಸಿಗಳಿಗೆ ಅನುಕೂಲತೆಗಳು ಲಭಿಸಿವೆ. 


ಐದನೇ ಪಂಚವಾರ್ಷಿಕ ಯೋಜನೆಯಲ್ಲೂ ಸಹ ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಕನಿಷ್ಠ 
ಆವಶ್ಯಕತೆ ಪೂರೈಕೆ ಅಂಶವಾಗಿ ಪರಿಗಣಿಸಿ ಅನುಸರಿಸಲಾಯಿತು. ಈ ಕಾರ ಕ್ರಮವನ್ನು ೩ ಲಕ್ಷ 
ಜನಸ ೧ಬ ಯಿರುವ ಎಲ್ಲಾ ನಗರಗಳಿಗೂ ಅನ್ವಯಿಸಲಾಯಿತು. ಹಾಗೂ ೩ ಲಕ್ಷ ಜನಸಂಖ್ಯೆ ಇಲ್ಲದ 
ನಗರಗಳಿರುವ ರಾಜ್ಯಗಳಲ್ಲಿ ಯಾವುದಾದರೊಂದು ನಗರದಲ್ಲಿ ಈ ಕಾರ ಕ್ರಮವನ್ನು ಜಾರಿಗೆ ತರಲಾ 
ಲಾಯಿತು. ೧೯೫೧-೧೯೭ ೪ರ ಅವಧಿಯಲ್ಲಿ ಆಚರಣೆಗೆ ತರಲಾದ ಹಲಪು ಕಾರ, [ಕ್ರಮಗಳ ಪ್ರಕಾರ 
ಕೊಳಚೆಪ್ರದೇಶಗಳ ಸುಮಾರು ೫ ಲಕ್ಷ ನಿವಾಸಿಗಳು ಕನಿಷ್ಠ ಅನುಕೂಲತೆಗಳನ್ನು ಪಡೆದಿದಾರೆ. 
೭೧ರ ಜನಗಣತಿಯನ್ವಯ ದೇಶದ ೫೪೭.೪ ಮಿಲಿಯನ್‌ ಜನಸಂಖ್ಯೆಯಲ್ಲಿ ಸುಮಾರು ೧೦೮.೯೦ 
ಮಿಲಿಯನ್‌ ಜನತೆಯು ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿ ದ್ವಿತು. ನಗರ ಜನಸಂಖ್ಯೆಯ (೧೦೮.೯೦ 
ಮಿಲಿಯನ್‌) ನ್ಯ ಭಾಗದಷ್ಟು (೨೧.೭೦ ಮಿಲಿಯನ್‌) ಜನತೆ ' ಕೊಳಚೆ ಪ್ರದೇಶ "ನಿವಾಸಿಗಳಾಗಿರು 
ವುದು ಕಂಡುಬರುವುದು. ಕೊಳಚೆಪ್ರದೇಶಗಳ ಪರಿಸರ ಉತ್ತಮಪಡಿಸುವಿಕೆ ಕಾರ್ಯಕ್ರಮವು ೧೯೫೧- 
೭೪ರ ಅವಧಿಯಲ್ಲಿ ೫ ಮಿಲಿಯನ್‌ ಜನರಿಗೆ ಕನಿಷ್ಠ ಸೌಲಭ್ಯ ಕಲ್ಪಿಸಲು ಶಕ್ತ ವಾಗಿದ್ದಿತು. ಅಂದರೆ 
ಉಳಿದ ಸುಮಾರು ೧೫ ಮಿಲಿಯನ್‌ಗೂ ಮಿಕ್ಕ ಕೊಳಚೆಗೇರಿಗಳ ನಿವಾಸಿಗಳು ಕನಿಷ್ಠ ಸೌಲಭ್ಯಗಳನ್ನೂ 
ಪಡೆಯುವುದು ಸಾಧ್ಯವಾಗಲಿಲ್ಲ. ಈ ಕಾರಣದಿಂದಾಗಿ ಪರಿಶಿಷ್ಟ ಜಾತಿಯವರು ವಿಶೇಷವಾಗಿ 
ರೂಡಮಾಲಿಗಳು ವಾಸಿಸುವ ಕೊಳಚೆ ಪ್ರದೇಶಗಳ ಪರಿಸರ ಉತ್ತಮಪಡಿಸುವಿಕೆಗೆ ಐದನೇ ಪಂಚ 
ವಾರ್ಷಿಕ ಯೋಜನೆಯಲ್ಲಿ (೧೯೭೪-೭೮) ಆದ್ಯತೆ ನೀಡಲಾಯಿತು. ಇದೊಂದು ಸ್ತುತ್ಯಾರ್ಹ 
ಪ್ರಯತ್ನ. ಕೊಳಚೆಪ್ರದೇಶಗಳ ಪರಿಸರ ಉತ್ತಮಪಡಿಸುವಿಕೆ ಕಾರ್ಯಾಚರಣೆಗಳಿಂದ ತಲಾವಾರು 
ಸುಮಾರು ೧೫೦ ರೂಪಾಯಿಗಳು ಖರ್ಚಾಗುವುದು ಎಂದು ತಿಳಿದುಬಂ ದಿದೆ. ಐದನೇ ಯೋಜನೆಯ 
ಕರಡುಪ್ರತಿಯನ್ವಯ ಸುಮಾರು ೧೯೦ ಕೋಟಿ ರೂಪಾಯಿಗಳನ್ನು ಉಳಿದ ೧೩ ಮಿಲಿಯನ್‌ ಕೊಳಚೆ 
ಗೇರಿ ನಿವಾಸಿಗಳಿಗೆ ಕನಿಷ್ಟ ಸೌಲಭ್ಯ ಕಲ್ಪಿಸಲು ಬಳಸಲು ಉದ್ರೇಶಿಸಲಾಗಿದ್ದಿತು. ಆದರೆ ೧೯೭೪-೭೮ 
ರ ಐದನೇ ಯೋಜನೆ ಅವಧಿಯಲ್ಲಿ ವಾಸ್ತ ಸಟ. ಕಾರ್ಯಕ್ರಮಕ್ಕಾಗಿ ಕೇವಲ ೪೩ ಕೋಟಿ ರೂಪಾಯಿ 
ಗಳನ್ನು ಮಾತ್ರ ವಿನಿಯೋಗಿಸಲಾಯಿತು. ೧೯೭೮-೮೦ರ ಅವಧಿಯಲ್ಲಿ ಈ ಕಾರ್ಯಕ್ರಮಕ್ಕಾಗಿ ವಿನಿ 
ಯೋಗಿಸಲಾದ ಹಣಕಾಸು ಸಂಪನ್ಮೂಲದ ಅಂಕಿಅಂಶಗಳು ಲಭ್ಯವಿಲ್ಲ. ಹಾಗೂ ೧೯ ೮೦ರ ಜನವರಿ 
ಯಲ್ಲಿ ಅಸ್ತಿತ್ವಕ್ಕೆ ನೂತನ ಸರ್ಕಾರವು ೧೯೮೦-೮೫ರ ಅವಧಿಗಾಗಿ "ನೂತನ ಆರನೇ ಪಂಚವಾರ್ಷಿಕ 
ಯೋಜನೆಯನ್ನು ರೂಪಿಸಿ ಅನುಸರಣೆಗೆ ತರುವ ದೃಢ ನಿಶ್ಚ ಯ ಹೊಂದಿದೆ. ಒಟ್ಟಿನಲ್ಲಿ ಕೊಳಚೆಗೇರಿ 
ನಿವಾಸಿಗಳ ಮೂಲಭೂತ ಕನಿಷ್ಠ ಅಗತ್ಯ ಗಳನ್ನು 'ಪೂರೈಸ ಸಲು ಬಳಸಿರುವ ಹಣಕಾಸು ಸಂಪನ್ಮೂಲ 
ಅತ್ಯಂತ ಸಣ್ಣ ಪ್ರಮಾಣದಾಗಿದ್ದು ಸ ಮಸ್ಯೆಯನ್ನು ಶೀಘ್ರತಮವಾಗಿ ನಿವಾರಿಸಲು ಹೆಚ್ಚು ಸಂಪನ್ಮೂಲ 
ಮತ್ತು ದೃಢ ಪ್ರಯತ್ನಗಳೆರಡೂ ಅವಶ್ಯ ವೆಂಬುದನ್ನು ತಿಳಿಸುವುದು. 


*  ಕೊಳಚೆಗೇರಿ ನಿವಾಸಿಗಳ ಸಮಸ್ಯೆಯನ್ನು ನಿವಾರಿಸಲು ವಾಸ ಸಗೃಹ ಮತ್ತು ನಗರ ಅಭಿವೃದ್ದಿ 
ನಿಗಮವು (ಹುಡ್ಕೊ —HUDCO) ಅನುಸರಣೆಗೆ ತಂದಿರುವ “ಸ ಸ್ಥಳ ಮತ್ತು ಸೇವಾಸೌಲಭ್ಯಗಳು ” 
ಕಾರ್ಯಕ್ರಮವು ವಿಶಿಷ್ಟ ವಾದುದಾಗಿದೆ. ಇದುವರೆಗೆ ಹುಡ್ಕೋ ಇಂತಹ ೧೪ ಅಥವಾ ೧೫ ಕಾರ [ಕ್ರಮ 
ಗಳನ್ನು ಜಾರಿಗೆ ತಂದಿದೆ. ಈ ಕಾರ್ಯಕ್ರಮವನ್ನು ಬಹುಮಟ್ಟಿಗೆ ಎಲ್ಲಾ ರಾಜ್ಯಗಳೂ ಅನುಸರಿಸಲು 
ಉತ್ತುಕವಾಗಿವೆ. ಆದರೆ ಮಧ್ಯ ಪ್ರದೇಶವು ಈ ದಿಸೆಯಲ್ಲಿ ಮಹತ್ವದ ಹೆಜ್ಜೆಯಿಟ್ಟು ಇಂತಹ ಹೆಚ್ಚು 


ಕಾರ್ಯಕ್ರಮಗಳನ್ನು ಪಡೆದುಕೊಂಡಿದೆ. ಇಂತಹ ಕ್ಷಿಪ್ರಕಾಲದಲ್ಲಿ ಸಮಸ್ಯೆ ಯ ನಿವಾರಣೆಗೆ ನೆರವಾಗುವ 


ಕಾರ್ಯಕ್ರಮಗಳ ಅನುಸರಣೆಯಲ್ಲಿನ ನಿರುತ್ಸಾಹ ಮತ್ತು ಕಾಲಹರಣ "ಸರ್ವಥಾ ಸಲ್ಲದು. ಕೇಂದ್ರ 
ಸರ್ಕಾರದ ಪರಿಸರ ಉತ್ತಮಪಡಿಸುವಿಕೆಗಾಗಿ “ ಕನಿಷ್ಕ ಅಗತ್ಯ” ಪೂರೈ ಕೆ ಯೋಜನೆ ಮತ್ತು ಹುಡ್ಕೋಡ 
ಸ್ಥಳ ಮತ್ತು ಸೇವಾಸೌಲಭ್ಯಗೆಳ ಯೋಜನೆಗಳನ್ನು ಸೂಕ್ತವಾಗಿ "ಸಮಗ್ರಗೊಳಿಸಿ ಅನುಸ ರಣೆಯಲ್ಲಿ 
ತರಬೇಕಾದ ಅಗತ್ಯವನ್ನು ಇಂದಿನ ಪ ಸಿ ತಿ ಸೂಚಿಸು 


EY: 


೪೮ ಮಾನವಿಕ ಕರ್ಣಾಟಕ 


ಕೊಳಚೆಗೇರಿಗಳ ಪರಿಸರ ಉತ್ತಮಪಡಿಸುವಿಕೆ ಕಾರ್ಯಕ್ರಮವು ಕೇಂದ್ರ ಮತ್ತು ರಾಜ್ಯಸರ್ಕಾರಗಳು ' 
ಬೃಹತ್‌ ಮತ್ತು ಮಧ್ಯಮ ದರ್ಜೆ ನಗರ ಪ್ರದೇಶಗಳಲ್ಲಿ ಅಸ್ತಿತ್ವದಲ್ಲಿರುವ ಕೊಳಚಿಪ್ರದೇಶಗಳನ್ನು ಸ 
ತಾತ್ವಿ ಕವಾಗಿ ಖಾಯಂ ವಸತಿಕೇಂದ್ರಗಳೆಂದು ಪರಿಗಣಿಸಿರುವುದನ್ನು ಸೂಚ್ಯವಾಗಿ ತಿಳಿಸುವುದು. 
ಹಾಗಾದರೆ ಇವುಗಳ ಉತ್ತಮಪಡಿಸುವಿಕೆ ಕಾರ್ಯಕ್ರಮದ ಮೇಲೆ ವಿನಿಯೋಗಿಸ ಸಲ್ಪಡುತ್ತಿರುವ ಸಂಪ 
ನ್ಮೂಲ ಮತ್ತು ಪ್ರಯತ್ನಗಳನ್ನು ಬಹುಮಟ್ಟಿಗೆ ಹೆಚ್ಚಳ ಮಾಡುವ ಅಗತ್ಯವನ್ನು ತಿಳಿಸುವುದು. 


ಕರ್ನಾಟಕ ಸರ್ಕಾರವು ಅಕ್ಟೋಬರ್‌ ೧೯೭೪ರಲ್ಲಿ ಕರ್ನಾಟಕ ಕೊಳಚೆಪ್ರದೇಶಗಳ (ಉತ್ತಮ 3 
ಪಡಿಸುವಿಕೆ ಮತ್ತು ನಿವಾರಣೆ) ಶಾಸನ, ೧೯೭೩, ಅನ್ನು ಹೊರಡಿಸಿತು. ಈ ಕಾನೂನಿನನ್ವಯ ರಾಜ್ಯದ 
ಕೊಳಚೆಗೇರಿಗಳ ಪರಿಸರ ಉತ್ತಮಪಡಿಸುವಿಕೆ ಮತ್ತು ಅವುಗಳ ನಿವಾರಣೆ ಕಾರ್ಯಗಳನ್ನು ಕೈಗೊಳ್ಳಲು ¥ 
ಅವಕಾಶವಾಗಿದೆ. ೧೯೭೫ರಲ್ಲಿ ಕೊಳಚೆಗೇರಿನಿವಾಸಿಗಳ ಸಮಸ್ಯೆಗಳನ್ನು ಸಮರ್ಪಕವಾಗಿ ಪರಿಹರಿಸಲು 
ಕರ್ನಾಟಕ ಕೊಳಚೆಗೇರಿ ನಿವಾರಣಾ ಬೋರ್ಡ್‌ ಅನ್ನು ಸ್ಥಾ ಪಿಸಲಾಯಿತು. ಬೆಂಗಳೂರು ನಗರಸಭೆ, ' 
ಹುಬ್ಬಳ್ಳಿ-ಧಾರವಾಡ ನಗರಸಭೆ, ಮೈಸೂರು ನಗರ ಮುನಿಸಿಪಾಲಿಟಿ ಮತ್ತು ಕರ್ನಾಟಕ ಕೊಳಚೆ | 
ಗೇರಿಗಳೆ ನಿವಾರಣಾ ಬೋರ್ಡ್‌ ಮುಂತಾದ ಸಂಸ್ಥೆ ಮತ್ತು ಸ್ಥಳೀಯ ಸರ್ಕಾರಗಳಿಗೆ ಕೊಳಚೆಗೇರಿಗಳ 
ನಿವಾರಣೆಗಾಗಿ ಸುಮಾರು ೧೬೯ ಲಕ್ಷ ರೂಪಾ ಯಿಗಳನ ನ್ನ್ನ ೧೯೭೬ರ ವರೆಗೆ ಪೂರೈಸಲಾಗಿದೆ.2 ಕೇಂದ್ರ ' 
ಸರ್ಕಾರವು ನೀಡಿದ ೮೦.೯೧ ಲಕ್ಷ ರೂಪಾಯಿಗಳ ನೆರವಿನಿಂದ ಸುಮಾರು ೬೬ ಕೊಳಚೆಪ್ರದೇಶಗಳ 
ಪರಿಸರ ಉತ್ತಮಪಡಿಸುವಿಕೆ ಕಾರ್ಯಕ್ರಮವನ್ನು ಬೆಂಗಳೂರು ನಗರಸಭೆ ಕಾರ್ಪೊರೇಶನ್‌ ಮತ್ತು ೫ 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಗಳು ಕೈಗೊಂಡಿರುವೆ. ಪ್ರತ್ಯೇಕ ವಸತಿಯೋಗ್ಯ ಲೇಔಟ್‌ಗಳ 
ನಿರ್ಮಾಣ. ಮತ್ತು ಕೊಳಚೆಗೇರಿಗಳ ನಿವಾಸಿಗಳಿಗೆ ವಾಸಗೃಹರಚನೆಗಾಗಿ ಸ್ಥಳ ನೀಡುವಿಕೆ-ಎರಡು ಅಂಶ ' 
ಗಳ ಈ ಕಾರ್ಯಕ್ರಮಗಳ ಪ್ರಮುಖ ಉದ್ದೇಶಗಳಾಗಿವೆ. ಇದುವರೆಗೆ ೭ ಕೊಳಚೆಪ್ರದೇಶಗಳ ನಿವಾಸಿ 
ಗಳಿಗೆ ಸುಮಾರು ೨,೮೯೭ ವಾಸಗೃಹರಚನೆಸ್ಮಳ ಗಳನ್ನು ಪೂರೈಸಲಾಗಿದೆ. ಕೇಂದ್ರ ಸರ್ಕಾರದ ಕೊಳಚೆ 
ಗೇರಿಗಳ ಪರಿಸರ ಉತ್ತಮಪಡಿಸುವಿಕೆ ಕಾರ್ಯಕ್ರಮಕ್ಕಿಂತ ಕರ್ನಾಟಕ ಸರ್ಕಾರದ ಈ ಬಗೆಯ ಕಾರ್ಯ 
ಕ್ರಮಗಳು ಕೊಳಚೆ ಪ್ರದೇಶಗಳ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಕ್ರಮೇಣವಾಗಿ ವ್ಯವಸ್ಥಿತ 
ವಾಗಿ ನಿವಾರಿಸಬಲ್ಲಂತಹ ವಾಸ್ತವಿಕ ಹಾಗೂ ಅಗತ್ಯವಾದ ನಿಲುವನ್ನು ಪಡೆದಿರುವುದು ಇಲ್ಲಿ ಕಂಡು ' 
ಬರುವುದು. ಇಂದು ದೇಶದ ಕೊಳಚೆಗೇರಿಗಳ ಸಮಸೆ [ಗಳ ನಿವಾರಣೆ ಮತ್ತು ಅವುಗಳ ಬೆಳವಣಿಗೆ 
ಯನ್ನು ತಡೆಹಿಡಿದು, ನಂತರ ಕ್ರಮೇಣ ವ್ಯವಸ್ಥಿ ತವಾಗಿ ತೊಡೆದುಹಾಕುವುದಕ್ಕೆ ಕರ್ನಾಟಕ ಸರ್ಕಾರ ' 
ಕೈಗೊಂಡಿರುವಂತಹ ಕಾರ್ಯಕ್ರಮಗಳು ಅಗತ್ಯ ಎಂಬುದನ್ನು ಇಲ್ಲಿ ಮನಗಾಣಬೇಕು. 


ಕೊಳಚಿಗೇರಿಗಳ ನಿರಂತರ ಅಸ್ತಿತ್ವಕ್ಕೆ ಕಾರಣಗಳು 


೧೯೫೧-೧೯೮೦ರ ಯೋಜನಾವಧಿಯಲ್ಲಿ ನಗರೀಕರಣ ವಿಸ್ತೃತಗೊಂಡಂತೆಲ್ಲಾ ಕೊಳಚಿಪ್ರದೇಶಗಳ ಸಂಖ್ಯೆ ' 
ಮತ್ತು ಅವುಗಳಲ್ಲಿ ವಾಸಿಸುವ ಕುಟುಂಬ ಹಾಗೂ ಕುಟುಂಬಗಳ ಜನಸ ೦ಖ್ಕಾ ಪ್ರಮಾಣಗಳಲ್ಲೆಲ್ಲಾ ಏರಿಕೆ ತೆ 
ಯಾಗುತ್ತಿರುವುದನ್ನು ನಾವು ಕಾಣುತ್ತೇವೆ. ಇದಕ್ಕೆ ಪ್ರಮುಖ ಗ ಸತ ಹಂಗಳ 


೧.. ಗ್ರಾಮೀಣ ಕ್ಷೇತ್ರದ ಸಾಮಾಜಿಕ ಮತ್ತು ಆರ್ಥಿಕ ಅಭ್ಯುದಯ ಸಾಧನೆಯ ವಿಫಲತೆ ' 
ಪರಿಣಾಮವಾಗಿ ದಿನೇ ದಿನೇ ನಗರಾಭಿಮುಖವಾಗಿ ಚಲಿಸುವ ಗ್ರಾಮಸ್ಥ ಸರ ಸಂಖ್ಯೆಯ ಹೆಚ್ಚಳ : 


೨. ಕೊಳಚೆಪ್ರದೇಶಗಳ ಕನಿಷ್ಠ ಅಗತ್ಯತೆಯನ್ನೇ ಪೂರೈಸುವಲ್ಲಿನ್ನ ವಿಫಲತೆ ಮತ್ತು ಕೊಳಚೆ ' 
ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾನವಶಕ್ತಿ ಸಂಪನ್ಮೂಲ ಬೆಳವಣಿಗೆಯ ಬಗೆಗೆ ಗಮನ. . 
ವಹಿಸದೆ ಇರುವುದು. ” ಅಂದರೆ ಕೊಳಚಿಪ್ರದೇಶಗಳ ಉತ್ತಮಪಡಿಸುವಿಕೆ ಮತ್ತು ನಿವಾರಣೆ ಮಾನವ 
ಸಂಪನ್ಮೂಲದ ಬೆಳವಣಿಗೆಯನ್ನು ಅವಲಂಬಿಸುವುದು . ಇಂತಹ ಸೂತ್ರವನ್ನು ಬಳಸಿಕೊಂಡು 


ಇದುವರೆಗೂ ಕೇಂದ್ರ ಮತ್ತು ರಾಜ್ಯಸರ್ಕಾರಗಳು ಈ ಕ್ಷೇತ್ರದಲ್ಲಿ ತಮ್ಮ ತಮ್ಮ ನೀತಿ ರೂಪಿಸಿ ' 
ಅನುಸರಿಸಿಕೊಂಡು ಬರಲು ವಿಫ ಫಲವಾದುದೇ ಆಗಿದೆ; i 


ಕ್‌ ಚ್ಚ ಟ್‌ ಚ್‌ 


ಕೊಳಚೆ ಪ್ರದೇಶಗಳು-ನಗರೀಕರಣದ ಶಾಪವೇ ? ೪೯ 


೩. ಭಾರತದಲ್ಲಿ ಕೊಳಚೆಗೇರಿಗಳ ನಿರಂತರ ಅಸ್ತಿತ್ವಕ್ಕೆ ಅವುಗಳ ನಿವಾಸಿಗಳ ಸಾಮಾಜಿಕ- 
ಮಾನಸಿಕ ಅಥವಾ ಸಾಂಸ್ಕೃತಿಕ ಅಂಶಗಳು ಪ್ರಮುಖ ಕಾರಣಗಳು ಎಂಬುದಾಗಿ ವಿಶ್ವವಿಖ್ಯಾತ ಅರ್ಥ 
ವಿಜ್ಞಾನಿ ಡಾ॥ ಎಂ. ಎಚ್‌. ಗೋಪಾಲ್‌, ತಮ್ಮ “ ಭಾರತದಲ್ಲಿ ಕೊಳಚೆಗೇರಿಗಳು” ಎಂಬ ಲೇಖನ 
ದಲ್ಲಿ ಅಭಿಪ್ರಾಯ ಪಡುತ್ತಾರೆ. ಡಾ॥ ಗೋಪಾಲ್‌ರವರ ಪ್ರಕಾರ ಈ ಅಂಶವು ಮೂರು ಹಂತಗಳಲ್ಲಿ 
ಕಾರ್ಕಾಚರಣೆಯಲ್ಲಿರುವುದು. ಅವುಗಳಾವುವೆಂದರೆ: 


(ಅ) ಕೊಳಚೆ ಪ್ರದೇಶದ ನಿವಾಸಿಯು ತಾನು ವಾಸಿಸುವ ಪರಿಸ್ಥಿ ತಿಯು ಮಾನವನ ನಾಗರೀಕ 
ವಾಸಕ್ಕೆ ಯೋಗ್ಯರಹಿತವಾಗಿದ್ದು ಅದು ಆತನ ಉತ್ಪತ್ತಿದರ, ಸಾವು, ಆರೋಗ್ಯ, 
ದಕ್ಷತೆ ಮುಂತಾದವುಗಳ ಮೇಲೆ ಉಂಟುಮಾಡುವ ಪರಿಣಾಮಗಳನ್ನು ಕುರಿತು 
ವಿವೇಚಿಸಬಲ್ಲವನಾಗಿಲ್ಲ. ಆದ್ದರಿಂದ ಆತನು ಮೂಢನಂಬಿಕೆಗಳಿಂದ ಪ್ರೇರಿತನಾಗಿ 
ತನ್ನ ` ವಿಧಿ' ಎಂದು ತನ್ನನ್ನೇ ಕರೆದುಕೊಳ್ಳಬಹುದು. ಇದು ಆತನ ಅಜ್ಞಾನ 
ದಿಂದ ಉಂಟಾದುದು; 


(ಆ) ಸರ್ಕಾರ ಅಥವಾ ಇತರೇ ಯಾವುದೇ ಹೊರಗಿನ ಶಕ್ತಿಯಿಂದ ಆತನ ಭೌತಿಕ ಸಂಪತ್ತನ್ನು 
ವ ದಿ ಸುವ ಸೌಲಭ್ಯಗಳು ದೊರಕಿದಾಗ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿ 
ಕೊಂಡು ಅಭಿವೃದ್ಧಿಯೆಡೆಗೆ ಸಾಗಬಹುದಾದ ಪರಿಸ್ಥಿತಿಯಲ್ಲಿ ಬದಲಾವಣೆಗೆ ಆತನು 
ವ್ಯಕ್ತಪಡಿಸುವ ಪ್ರತಿರೋಧ. ಈ ಬಗೆಯ ನಡವಳಿಕೆಯನ್ನು ವೈಯಕ್ತಿಕ ಔದಾಸೀನ್ಯ 
ಮತ್ತು ಸಾರ್ವಜನಿಕ ಅವಲಂಬನೆ ಅಭ್ಯಾಸ ಎಂದು ಕರೆಯಬಹುದು; 

(ಇ) ಕೊಳಚೆಗೇರಿ ನಿವಾಸಿಗಳು ತಮ್ಮ ಪ್ರದೇಶಗಳ ಸಾರ್ವತ್ರಿಕ ಸಮಸ್ಯೆಗಳ ನಿವಾರಣೆಗಾಗಿ 
ಸಾಮೂಹಿಕವಾಗಿ ಪ್ರಯತ್ನಿಸುವುದಕ್ಕೂ ಅಥವಾ ಸಹಕರಿಸುವುದಕ್ಕೂ ಸಿದ್ದ ವಿರು 
ವುದಿಲ್ಲ. ಇದು ತಪ್ಪುಗ್ರಹಿಕೆಯಿಂದ ಕೂಡಿದ ಸ್ವ-ಹಿತ ಮತ್ತು ಪರಸ್ಪರ 
ಅಪನಂಬಿಕೆಯದಾಗಿರುತ್ತದೆ.3 

ಆದ್ದರಿಂದ ಕೊಳಚೆ ನಿವಾಸಿಗಳು ತಮ್ಮ ಅಭ್ಯುದಯದ ಹಾದಿಯನ್ನು ತಾವೇ ಕಂಡುಕೊಳ್ಳಬೇಕು. 

ಅದಕ್ಕಾಗಿ ಕೊಳಚೆ ನಿವಾಸಿಗಳ ರೂಢಿಗತ ಮನೋಬಲ, ಚಿಂತನಶೀಲತೆ ಮುಂತಾದವುಗಳಲ್ಲಿ ಮಹತ್ವದ 
ಬದಲಾವಣೆಗಳನ್ನುಂಟುಮಾಡಬೇಕು. ಎಂಬುದಾಗಿ ಡಾ॥ ಗೋಪಾಲ್‌ ಅಭಿಪ್ರಾಯಪಡುವರು. 


ಪರಿಹಾರಗಳು 

ಈ ಹಿನ್ನೆಲೆಯಲ್ಲಿ ಕೊಳಚೆಗೇರಿಗಳ ಪರಿಸರ ಉತ್ತಮಪಡಿಸುವಿಕೆ ಮತ್ತು ಅವುಗಳನ್ನು ವ್ಯವಸ್ಥಿತವಾಗಿ 
ನಿವಾರಿಸಲು ಹಲವು ಅನುಸರಣಯೋಗ್ಯ ಸಲಹೆಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಈ ಕೆಳಕಂಡಂತೆ 
ವಿವರಿಸಬಹುದಾಗಿದೆ. 

೧. ಆರ್ಥಿಕ ಮತ್ತು ಕೈಗಾರಿಕಾ ಚಟುವಟಿಕೆಗಳ ವಿಕೇಂದ್ರೀಕರಣ ನೀತಿಯ ಕಟ್ಟುನಿಟ್ಟಾದ 
ಅನುಸರಣೆ. 

೨. ನಗರಪ್ರದೇಶಗಳಲ್ಲಿ ದಿಢೀರನೆ ಪ್ರತ್ಯಕ್ಷವಾಗುವ ಕೊಳಚೆ ಕೊಂಪೆಗಳ ಬಗೆಗೆ ನಿಷ್ಮರವಾದ 
ಕಾನೂನು ಕ್ರಮದ ಅನುಸರಣೆ. 

೩. ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶಗಳ ಸಮಾನ ವಿತರಣೆ ಮತ್ತು ಉದ್ಯೋಗಾವಕಾಶ 
ಗಳ ಶೀಘ್ರತಮ ಸೃಜನೆ--ಇಂದಿನ ಗ್ರಾಮಾಣ ಅರ್ಥವ್ಯವಸ್ಥೆಯ ಅಗತ್ಯವಾಗಿದೆ. 
ಇದಕ್ಕಾಗಿ ಅಗತ್ಯವಾದ ಪ್ರದೇಶ ಯೋಜನೆ, ಆಡಳಿತಾತ್ಮಕ ವ್ಯವಸ್ಥೆಯ ವಿಕೇಂದ್ರೀ 
ಕರಣ, ಭೂಸುಧಾರಣೆ ಮತ್ತು ಇತರೇ ಕೃಷಿ ಚಟುವಟಿಕೆಗಳ ಗಣನೀಯ ಅಭಿವೃದ್ಧಿಗೆ 
ಆದ್ಯತೆ ನೀಡುವಿಕೆ. 


೫೦ 


ಮಾನವಿಕ ಕರ್ಣಾಟಕ 


ಈ ಉದ್ದೇಶಗಳನ್ನು ಹೊಂದಿದ ಅಭಿವೃದ್ಧಿ ಕಾರ್ಯಗಳ ಯಶಸ್ವಿ ಅನುಸರಣೆಯು 
ಗ್ರಾಮಾಣ ಅರ್ಥವ್ಯವಸ್ಥೆಯನ್ನು ಸಮಗ್ರವಾಗಿ . ಬದಲಾವಣೆಗೊಳಪಡಿಸುವುದು. 
ಇವುಗಳಿಂದ ಗ್ರಾಮಾಣ ಉದ್ಯೋಗ, ಆದಾಯ ಮತ್ತು ಅನುಭೋಗಗಳಲ್ಲಿ ಏರಿಕೆ. 
ಯುಂಟಾಗಿ ಅಲ್ಲಿನ ಬಹುಸಂಖ್ಯಾತ ದುರ್ಬಲವರ್ಗದವರು ನಗರಾಭಿಮುಖವಾಗಿ 
ವಲಸೆ ಹೋಗುವುದು ನಿಲ್ಲುತ್ತದೆ. ಹಳ್ಳಿಗಳಿಂದ ನಗರಾಭಿಮುಖ ವಲಸೆಯು ಇಳಿ 
ಮುಖ ಮತ್ತು ನಿಲುಗಡೆಯಾದಂತೆಲ್ಲಾ ನಗರಗಳ ಮೇಲಿನ ಒತ್ತಡ ಕಡಿಮೆಯಾಗು 
ವುದು. ಏಕೆಂದರೆ ಇಂದು ನಗರಗಳಿಗೆ ವಲಸೆ ಬರುತ್ತಿರುವವರಲ್ಲಿ ಬಹುತೇಕ ಮಂದಿ 
ಅನಕ್ಷರಸ್ಥ, ಕುಶಲತೆರಹಿತ, ಅನುಪಯುಕ್ತ ಅನುತ್ತಾದಕರಾಗಿರುತ್ತಾರೆ. ಇವರುಗಳು ' 
ನಗರಗಳಿಗೆ ತನ್ಮೂಲಕ ಆರ್ಥಿಕತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಭಾರ [social 
and economic burden] ಆಗಿರುತ್ತಾರೆ. ಇದಕ್ಕಾಗಿ ಸೂಕ್ತವಾಗಿ “ ಸಮನ್ವಯ 
ಗೊಂಡ ಸಮಗ್ರ ಗ್ರಾಮಾಣ-ನಗರ ಅಭಿವೃದ್ಧಿ ನೀತಿಯ ನಿರೂಪಣೆ ಮತ್ತು 
ಅನುಸರಣೆ ”4 ಇಂದು ಅಗತ್ಯ. 


ಇಂದಿನ ನಗರ ಪ್ರದೇಶಗಳಲ್ಲಿ ಇದುವರೆಗೂ “ ಕನಿಷ್ಠ ಅಗತ್ಯ” ಸೌಲಭ್ಯಗಳನ್ನೂ ಅನು 
ಭವಿಸದ ಸುಮಾರು ೧೩ ಮಿಲಿಯನ್‌ ಕೊಳಚೆ ನಿವಾಸಿಗಳ ಬದುಕನ್ನು ಮತ್ತು ಅವರು 
ಜೀವಿಸುವ ಪರಿಸರವನ್ನು ಹಸನುಗೊಳಿಸುವ ಸಲುವಾಗಿ ಹೆಚ್ಚು ಸಂಪನ್ಮೂಲಗಳ 
ನಿಯತಗೊಳಿಸುವಿಕೆ ಮತ್ತು ವಿನಿಯೋಗ ಅಗತ್ಯವಿದೆ. ಅಂತೆಯೇ ಹುಡ್ಕೋ ಕಾರ್ಯಾ 
ಚರಣೆಯ ಕ್ಷೇತ್ರವನ್ನು ಈ ದಿಸೆಯಲ್ಲಿ ವಿಸ್ತೃತಗೊಳಿಸುವಿಕೆ ಸಹ ಅಗತ್ಯವಿದೆ. 

ದೇಶದ ಸಣ್ಣ ಮತ್ತು ಮಧ್ಯಮ ದರ್ಜೆ ಅಥವಾ ಪ್ರಮಾಣದ ಪಟ್ಟಣಗಳ ಬೆಳವಣಿಗೆ 
ಯನ್ನು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಅನುಭೋಗಿ ಮತ್ತು ಉತ್ಪಾದನಾ 
ಅವಯವ ಜೋಡಣೆಯಿಂದ ಸಿದ್ಧಪಡಿಸಿದ ಬಂಡವಾಳ ಸರಕುಗಳನ್ನು ಉತ್ಪಾದಿಸ 
ಬಹುದಾದ ಕೈಗಾರಿಕಾ ಘಟಕಗಳ ಸ್ಕಾ ನೀಕರಣ ಹಾಗೂ ಕೃಷಿ ಉತ್ಪನ್ನ ಸಂಸ್ಕರಣ 
ಘಟಕಗಳ ಸ್ಥಾಪನೆ ಮೂಲಕ ಉತ್ತೇಜಸಬಹುದಾಗಿದೆ. ಪರಿಣಾಮವಾಗಿ ಇವು 
ಗಳು ನೂತನ ಕೈಗಾರಿಕಾ ನಗರಗಳಾಗಿ ಅಥವಾ ಪಟ್ಟಣಗಳಾಗಿ ಅಭಿವೃದ್ಧಿ ಗೊಳ್ಳುವುವು. 


ಭಾರತೀಯ ಆರ್ಥಿಕತೆಗೆ ಸೂಕ್ತವಾದ ಬಗೆಯ ನಗರ ಯೋಜನಾ ಪದ್ಧ ತಿಯ ಅನುಸರಣೆ 
ಹಾಗೂ ಇಂದು ನಗರ ಅಭಿವೃದ್ಧಿಗಾಗಿ ಸ್ಥಾಪಿಸಲ್ಪಟ್ಟಿರುವ ಸಂಸ್ಥೆ ಮತ್ತು ನಿಗಮಗಳ 
ಕಾರ್ಯಾಚರಣೆಯನ್ನು ದಕ್ಷವಾಗಿ ರೂಢಿಸುವುದು. ಈ ಎಲ್ಲಾ ಸಂಸ್ಥೆ ಮತ್ತು ನಿಗಮಗಳ 
ಕಾರ್ಯಚಟುವಟಿಕೆಗಳನ್ನು ಸಮನ್ವಯಗೊಳಿಸಿ ಅಗತ್ಯಕ್ಕನುಗುಣವಾಗಿ ನಿರ್ದೇಶಿಸುವುದು 
ಅವಶ್ಯಕ. 

ಯಾವುದೇ ನಗರಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮಾನವಸಂಪನ್ಮೂಲ ಬೆಳವಣಿಗೆ, ಬಳಕೆಗೆ ' 
ಪ್ರಧಾನ ಆದ್ಯತೆ ಇರುವುದು ಅವಶ್ಯ. ಈ ದಿಸೆಯಲ್ಲಿ ಮಾನವಸಂಪನ್ಮೂಲ ಬೆಳವಣಿಗೆ 
ದರ, ಸ್ವರೂಪಗಳನ್ನು ಅಗತ್ಯಕ್ಕನುಗುಣವಾಗಿ ಯೋಜಿಸಿ ಬಳಸಬೇಕು. 

ಕೊಳಚೆ ಪ್ರದೇಶಗಳ ಜನತೆಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪ್ರತ್ಯಕ್ಷವಾಗಿ ಪಾಲುಗೊಳ್ಳು 
ವಂತೆ ಪ್ರೇರೇಪಿಸುವುದು ಇಂದಿನ ಅಗತ್ಯ. ಇದಕ್ಕೆ ಕೊಳಚೆ ಪ್ರದೇಶದ ನಿವಾಸಿಗಳಲ್ಲಿ 
ಇಂದು ಅಸ್ತಿತ್ವದಲ್ಲಿರುವ ವೃತ್ತಿ ಕೌಶಲ್ಯ ಮತ್ತು ಉದ್ಯಮಶೀಲತೆ ಅಂಶಗಳನ್ನು 
ಪತ್ತೆಹಚ್ಚಿ ಸ್ವ-ಉದ್ಯೋಗವನ್ನು ಹೊಂದುವಂತೆ ಮಾಡಬೇಕು. ಈ ದಿಸೆಯಲ್ಲಿ 
ಸಾಂಸ್ಥಿಕವಾಗಿ ಲಭಿಸುವ ಅನುಕೂಲತೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡ : 
ಬೇಕು. ಈ ಕಾರ್ಯವನ್ನು ಸರ್ಕಾರದ ಸಾಮಾಜಿಕ ಯೋಗಕ್ಷೇಮ ಇಲಾಖೆ, ಪ್ರಚಾರ ' 
ಮತ್ತು ವಿಷಯ ಸೂಚಿ ಇಲಾಖೆ, ಮತ್ತು ಖಾಸಗಿ ಹಾಗೂ ಸಾರ್ವಜನಿಕ ಕ್ಷೇತ್ರದ 


ಕೊಳಚೆ ಪ್ರದೇಶಗಳು-ನಗರೀಕರಣದ ಶಾಪವೇ ? ೫೧ 


ಶಿಕ್ಷಣ ಸಂಸ್ಥೆಗಳು, ಸ್ವಯಂಪ್ರೇರಿತ ಸಂಸ್ಥೆಗಳಾದ ನಗರ ನಾಗರಿಕರ ಸಂಘ, ಅನುಭೋಗಿ 
ಸಂಘ, ಲಯನ್ಸ್‌, ರೋಟರಿ ಮುಂತಾದ ಸಂಸ್ಥೆಗಳು ಸಮಾಜಕಾರ್ಯವೆಂಬ ದೃಷ್ಟಿ 
ಯಿಂದ ಕೈಕೊಳ್ಳುವುದು ಸೂಕ್ತ. 

ಈ ಹಲವಾರು ಅಂಶಗಳನ್ನು ಒಳಗೊಂಡ ನಗರೀಕರಣ ನೀತಿಯ ಅನುಸರಣೆಯು ವ್ಯವಸ್ಥಿತ 
ಯೋಜನಾಬದ್ಧವಾದ ರೀತಿಯಲ್ಲಿ ನಗರಗಳ ಬೆಳವಣಿಗೆಗೆ ಅವಕಾಶ ಕಲ್ಪಿಸುತ್ತದೆ. ಆಗ ಮಾತ್ರ 
ನಗರೀಕರಣ ಆರ್ಥಿಕಾಭಿವೃದ್ಧಿಗೆ ಪೂರಕವಾಗುವುದು. ಆದ್ದರಿಂದ ಸಮಗ್ರ ನಗರ ಮತ್ತು ಗ್ರಾಮಾಣ 
ಅಭಿವೃದ್ಧಿ ಪ್ರೇರಿತ ಆರ್ಥಿಕಾಭಿವೃದ್ಧಿ ನೀತಿಯ ನಿರೂಪಣೆ ಮತ್ತು ಯಶಸ್ವೀ ಅನುಷ್ಠಾನ ಇಂದಿನ 
ಅಗತ್ಯಗಳಾಗಿವೆ. 


ಗ್ರಂಥ ಯಣ 
1. Five Year Plan-Draft-1978-83 
Govt. of India : Planning Commission ; New Delhi. 
2 Karnataka: 1972-1977: Govt. of Karnataka, Bangalore. 


3. Indian Economic Development and Policy (ed.) P.R. Brahma- 
nanda & et all; Slums in India by Dr M. 11. Gopal. 


4. Thackersey ; India’s Urban Policy ; University of Mysore, 
Mysore: 


ಬಿಳಿ ಮನುಷ್ಯನ ಪಟ್ಟಣಗಳಲ್ಲಿ ಶಾಂತ ಪ್ರದೇಶವೇ ಇಲ್ಲ. ವಸಂತ ಮಾರುತದಿಂದ ತೊನೆ 
ಯುವ ಎಲೆಗಳ ನಿನಾದ ಅಲ್ಲಿಲ. ಜೀರುಂಡೆಗಳ ರೆಕ್ಕೆ ಅದಿರಿಕೆಯ ಸೊಲ್ಲು ಅಲ್ಲಿಲ್ಲ. ಆದರೆ 
ನಾನೊಬ್ಬ ಅನಾಗರಿಕ. ನನಗೆ 'ತಿಳಿಯಲಾರದೋ ಏನೋ. ನಗರದ ಹರಟೆ ನನ್ನ "ಕಿವಿಗಳನ್ನು 
ಇರಿಯುತ್ತದೆ. ಕೋಗಿಲೆಯ ಕುಹು ಕುಹೂರವವನ್ನಾಗಲಿ ರಾತ್ರಿ ವೇಳೆ ಕೊಳದ ಸುತ್ತ ನೆರೆದು 
ಅಖಂಡ ಸಂವಾದದಲ್ಲಿ ಲೀನವಾಗಿರುವ ಮಂಡೂಕಗಳ ಟ್ರೊಂಯ್‌ ಟ್ರೊಂಯ್‌ ನಾದವನ್ನಾಗಲಿ 
ಆಲಿಸಲಾಗದಿದ್ದರೆ ಬದುಕಿನಲ್ಲಿ ಉಳಿದುದೇನು? ನಡು ಹಗಲ ಮಳೆಯಿಂದ ಕೊಳೆ ತೊಳೆದ ಇಲ್ಲವೇ 
ಸುರಹೊನ್ನೆಯ ಕಂಪನ್ನು ಧರಿಸಿದ ತಂಗಾಳಿಯ ಮೆಲು ಬೀಸು ಕೆಲವು ಮನುಷ್ಯನಿಗೆ ಬಲು ತಂಪು. 
ಪಕ್ಷಿಗಳ ಕಲರವ ಕೆಲವು ಮನುಷ್ಯನಿಗೆ ಬಲು ಇಂಪು. ಈತನಿಗೆ ವಾಯು ಅತ್ಯಮೂಲ್ಯವಾದದ್ದು. 
ಏಕೆಂದರೆ ಇದೇ ಸರ್ವರಿಗೂ--ಪ್ರಾಣಿಗಳನ್ನೂ ಸಸ್ಯಗಳನ್ನೂ ಒಳಗೊಂಡಂತೆ--ಜೀವದಾಯಕ 
ಉಸಿರು. ತಾನು ಶ್ವಸನಿಸುವ ವಾಯುವನ್ನು ಬಿಳಿ ಮನುಷ್ಯ ಗಮನಿಸಿರುವಂತೆ ತೋರುವುದಿಲ್ಲ. 
ನವೆದು ನವೆದು ಸಾಯುತ್ತಿರುವ ರೋಗಿಯಂತೆ ಆವನು ಪರಿಮಳಕ್ಕೆ ಮರವಟ್ಟಿದ್ದಾನೆ. ಪ್ರಾಣಿಸಂಗ 
ಇಲ್ಲದಂಥ ಮಾನವನ ಬದುಕು ಬದುಕೇ ? ವನ್ಯಪ್ರಾಣಿಗಳಿಲ್ಲವೂ ನಿರ್ನಾಮವಾಗಿ ಹೋದುವೋ 
ಮಾನವ ಧೃತಿಗುಂದಿದವನಾಗಿ ಏಕಾಂಗಿಯಾಗಿ ಸತ್ತ್ವ ಕಳೆದುಕೊಂಡವನಾಗಿ ನಶಿಸಿಯೇ ಹೋಗುವುದು 
ನಿಚ್ಚಳ ಸತ್ಯ. ಏಕೆಂದರೆ ಪ್ರಾಣಿಗಳಿಗೆ ಇಂದು ಯಾವ ಗತಿ ಒದಗುವುದೋ ಅದು ಮಾನವನಿಗೆ 
ನಾಳೆ ಒದಗುವುದು ನಿಸರ್ಗನಿಯಮ. 


-—-ಅಮೇರಿಕದ ರೆಡ್‌ ಇಂಡಿಯನ್‌ ನಾಯಕ ಸಿಯಾತಲ್‌ ಎಂಬಾತ ಆ ರಾಷ್ಟ್ರದ ಅಧ್ಯಕ್ಷ 
ರಿಗೆ ಬರೆದ (1855) ಕಾಗದದಿಂದ ಉದ್ದ ಅತೆ. 


(ಮೂಲ : “ಭವಿಷ್ಯ ವಿಜ್ಞಾನ” (1981), ಜಿ. ಟಿ. ನಾರಾಯಣರಾವ್‌) 


ಮೂಲ : ಜಡ್‌. ಎ. ದೇಸಾಯಿ 


ಅನು: ಸಿ. ಜಿ. ಪುರುಷೋತ್ತಮ 


ಕನ್ನಡ ನಾಡಿನ ಅರಬ್ಬೀ ಮತ್ತು ಫಾರ್ಸಿ 
ಶಾಸನಗಳು 


ಕನ್ನಡ ನಾಡಿನಲ್ಲಿ ಅರಬ್ಬೀ ಮತ್ತು ಫಾರ್ಸೀ ಶಾಸನಗಳು ಕ್ರಿ. ಶ. ಹದಿನಾಲ್ಕನೆಯ ಶತಮಾನದಿಂದ 
ಅಂದರೆ ಅಲ್ಲಾವುದ್ದೀನ್‌ ಕಾಲ ಮತ್ತು ಅಲ್ಲಿಂದೀಚೆಗೆ ಕಂಡುಬರುತ್ತವೆ. ಬಿಜಾಪುರ ಜಿಲ್ಲೆಯ ರಕ್ಕಸಗಿ 
ಯಲ್ಲಿ ದೊರೆತಿರುವ ಕ್ರಿ. ಶ. ೧೩೧೫ರ ಅಲ್ಲಾವುದ್ದೀನನ ಶಾಸನವೇ ಈವರೆಗೆ ದೊರೆತಿರುವ ಅತ್ಯಂತ 
ಪ್ರಾಚೀನ ಶಾಸನ.1 ಈ ಪ್ರಾಂತದಲ್ಲಿ ಅಥವಾ ಇದರ ಸ್ವಲ್ಪಭಾಗದಲ್ಲಿ ಹೆಚ್ಚೆಂದರೆ ಅರ್ಧ ಶತಮಾನ 
ದಷ್ಟು ಕಾಲ ರಾಜ್ಯವಾಳಿದ ಖಿಲ್ಜಿ ಮತ್ತು ತುಘಲಕ್‌ ವಂಶಗಳ ಕೆಲವೇ ಶಾಸನಗಳಿಗೆ ಹೋಲಿಸಿದರೆ, 
ಬಹಮನೀ ವಂಶದವರ ಹಾಗೂ ಬಹಮನೀ ರಾಜ್ಯದ ಉತ್ತರಾಧಿಕಾರಿಗಳಾದ ಅದಿಲ್‌ಷಾಹಿ, ಬರೀದ್‌ 
ಷಾಹಿ ಮತ್ತು ನಿಜಾಮ್‌ಷಾಹಿ ವಂಶಗಳ ಶಾಸನಗಳು ಹೆಚ್ಚಾಗಿವೆ. ವಾಸ್ತವವಾಗಿ ಅದಿಲ್‌ಷಾಹಿ 


ವಂಶದ ಶಾಸನಗಳು ಒಟ್ಟು ಶಾಸನಗಳ ಸುಮಾರು ಕಾಲು ಭಾಗಕ್ಕಿಂತಲೂ ಜಾಸ್ತಿಯಿವೆ. 
ಹದಿನಾಲ್ಕನೇ ಶತಮಾನದಲ್ಲಿ ಬಹಮನಿ ವಂಶದ ಹಿಂದಿನವರಿಗೆ ಸೇರಿದ ಶಾಸನಗಳು ಕೇವಲ 
ಏಳು. ಇವುಗಳಲ್ಲಿ ಎಲ್ಲದಕ್ಕಿಂತ ಪ್ರಾಚೀನವಾದುದನ್ನು ಮೇಲೆ ಸೂಚಿಸಲಾಗಿದೆ. ಬಿಜಾಪುರದಲ್ಲಿ 
ದೊರೆತ ಒಂದು ಕುತ್‌ಬುದ್‌-ದೀನ್‌ ಮುಬಾರಕ್‌ ಷಾ ಖಿಲ್ಜಿಯ ಕಾಲಕ್ಕೆ ಸೇರಿದುದು. ಬೀದರ್‌ 
ಜಿಲ್ಲೆಯ ಕಲ್ಯಾಣಿಯಲ್ಲಿ ದೊರೆತ ಒಂದು ಶಾಸನವು ಫಿಯಾಸ ಉದ್‌-ದೀನ್‌ ತುಘಲಕ್‌ ಷಹನ ಕಾಲಕ್ಕೆ 
ಸೇರಿದುದು. ಉಳಿದ ನಾಲ್ಕರಲ್ಲಿ ಗೋಗಿ ಮತ್ತು ಬೀದರ್‌ನಲ್ಲಿ ಒಂದೊಂದೂ, ಕಲ್ಯಾಣಿಯಲ್ಲಿ 
ಎರಡೂ ದೊರಕಿವೆ. ಇವುಗಳು ತುಘಲಕ್‌ ಷಹನ ಮಗನೂ ಉತ್ತರಾಧಿಕಾರಿಯೂ ಆದ ಮುಹಮ್ಮದ್‌ 
ಷಹನ ಕಾಲಕ್ಕೆ ಸೇರಿದುವು. 
, ಇದಾದಮೇಲೆ ಹದಿನಾಲ್ಕನೇ ಶತಮಾನಕ್ಕೆ ಸೇರಿದಂತೆ ಉಳಿದ ಸುಮಾರು ಇಪ್ಪತ್ತಕ್ಕೂ ಮಿಕ್ಕ 
ಶಾಸನಗಳು, ಹದಿನೈದನೇ ಶತಮಾನದ ಮೂವತ್ತು. ಹದಿನಾರನೇ ಶತಮಾನದ ಸುಮಾರು ಒಂದುನೂರ 
ಐವತ್ತು, ಹದಿನೇಳನೇ ಶಶಮಾನದ ಎಪ್ಪತ್ತೇಳು. ಹದಿನೆಂಟನೇ ಶತಮಾನದ ಅರವತ್ತು ಮತ್ತು 
ಹತ್ತೊಂಬತ್ತನೇ ಶತಮಾನದ ಎಪ್ಪತ್ತೈದು ಶಾಸನಗಳು ಲಭ್ಯವಾಗಿವೆ. ಇದರ ಜೊತೆಗೆ ಕಾಲವನ್ನು 
ಸೂಚಿಸದ ಅಥವಾ ಚಾರಿತ್ರಿಕ ಅಂಶಗಳಿಲ್ಲದ ಇತರ ಕೆಲವು ಶಾಸನಗಳೂ ಸೇರಿದರೆ ಒಟ್ಟು ಸುಮಾರು 
ಎಂಟು ನೂರು ಶಾಸನಗಳಾಗುತ್ತವೆ. ಈ ಮೊತ್ತವನ್ನು ಪರಿಗಣಿಸಿದರೆ ಮೊಘಲರ ಶಾಸನಗಳು 
ಬಹಳಿಲ್ಲ. ಹದಿನೆಂಟನೆಯ ರತಮಾನದ ಕೊನೆಯಭಾಗ ಮತ್ತು ಹತ್ತೊಂಬತ್ತನೆಯ ಶತಮಾನದಿಂದ 
ಇತ್ತೀಚಿನ ಹೈದರಾಬಾದು. ಮೈಸೂರು. ಸವಣೂರು ಮತ್ತು ಕಲ್ಯಾಣಿಯ ವಂಶಗಳ ಶಾಸನಗಳು 
ದೊರಕುತ್ತವೆ. ಜಿಲ್ಲಾವಾರು ಪರಿಗಣಿಸಿದರೆ ಇವುಗಳಲ್ಲಿ ಹೆಚ್ಚಿನವು ಬೀದರ್‌, ಬಿಜಾಪುರ, ಧಾರವಾಡ, 
ಕಲ್‌ಬುರ್ಗಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲೂ ಇನ್ನು ಕೆಲವು ಬೆಂಗಳೂರು, ಬೆಳಗಾವಿ, ಹಾಸನ 
ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳಲ್ಲೂ ಇವೆ. 


೫೪ ಮಾನವಿಕ ಕರ್ಣಾಟಕ 

ಬಹಳಮಟ್ಟಿಗೆ ಈ ಶಾಸನಗಳೆಲ್ಲವೂ ಮಸೀತಿ, ಗೋರಿ ಮುಂತಾದ ಧಾರ್ಮಿಕ ಕಟ್ಟಡಗಳು, 
ಕೋಟೆ, ಹೆಬ್ಬಾಗಿಲು, ಅರಮನೆ, ಕಣಜ ಮುಂತಾದ ಧಾರ್ಮಿಕೇತರ ಕಟ್ಟ ಡಗಳು “Nek ಕೆರೆ, 
ಬಾವಿ, ಕಲ್ಯಾಣಿ, ಹೊಂಡ, ಉದ್ಯಾನವನ, ಅಣೆಕಟ್ಟೆ, ಏರಿ ಮುಸಾಫರ್‌ಖಾನೆ, ರಸ್ತೆ, ದುರ್ಗದದಾರಿ 
ಮುಂತಾದ "ತೋಕೋಪಯೋಗಿ ವಸ್ತುಗಳನ್ನು ಕಟ್ಟಿ ಸಿದ ಸ್ಮಾರಕ- ಲೇಖಗಳಾಗಿವೆ. ಪ್ರಾಚೀನ 
ಭಾರತದಲ್ಲಿದ್ದಂತೆ ದಾನದತ್ತಿ ಗಳನ್ನು ಬಿಟ್ಟಿದ್ದನ್ನು "ಇತರರಿಗೆ ಿಳಿಸಬೇಕೆಂಬ ಉದ್ವೇಶ ಅವುಗಳಿಗಿರಲಿಲ್ಲ. 
ಇದಕ್ಕಾಗಿ ಫರ್‌ಮಾನ್‌ ಮತ್ತು ಸನ್ನ ದುಗಳನ್ನು ಕಾಗದದಮೇಲೆ ಬರೆಸಲಾಗುತ್ತಿತ್ತು. ಆದರೂ ಸಹ 
ರಾಜಶಾಸಸವನ ನ್ನ್ನ ತಿಳಿಸತಕ್ಕ ಕೆಲವು ಲೇಖಗಳು ನಮಗೆ ದೊರಕುತ್ತವೆ. ತೆರಿಗೆ ಅಥವಾ ದಂಡದ 

ಯಿತಿ, ಆಹರ ಅಥವಾ ಅನ್ಯಾಯಗಳ ದುರುಸ್ತಿ, ಪ್ರಾರ್ಥನೆ ಅಥವಾ ನಮಾಜು ಮಾಡ ' 
ಇಚ ಸ ಸಳಗಳ ದೈನಂದಿನ ಶುಚಿ ಮತ್ತು ನಿರ್ವ ಹಣೆ ಇತ್ಕಾ ದಿಗಳನ್ನು ಸೂಚಿಸತಕ್ಕ ಶಾಸನಗಳೂ ಸ್ವಲ್ಪ 
ಮಟ್ಟಿಗೆ ಇವೆ. 'ಸ್ಥಳೀಯ ಆಸ್ತಿಪಾಸ್ತಿಗಳ ಅಳತೆ ಅಥವಾ "ಎಲ್ಲಿಕಟ್ಟು ಗಳನ್ನು $l ಶಾಸನಗಳು ತಿಳಿಸಿ 
ದರೆ, ಇಷ್ಟೂ "ರಾಜ್ಯದ ಎಲ್ಲೆಕಟ್ಟು ಈ ದಿಕ್ಕಿನಲ್ಲಿ ಈತನಕ ಇತ್ತು ಎಂದು ಘೋಷಿಸುವ ಒಂದು ' 


ಶಾಸನವೂ ಇ 


ಒಟ್ಟಿನಲ್ಲಿ ಹೇಳುವುದಾದರೆ, ಸಮಕಾಲೀನವೂ, ಬಹುಮಟ್ಟಿಗೆ ಪ್ರಾಮಾಣಿಕವೂ ಆಗಿರುವುದ 
ರಿಂದ ಈ ಭಾಗದ ಐತಿಹಾಸಿಕ ಅಧ್ಯಯನಕ್ಕೆ ಈ ಲೇಖಗಳು ನಿಖರವಾಡ, ಅತ್ಯಮೂಲ್ಯವಾದ ಪ್ರ ತ್ಯೇಕ 
ಹಾಗೂ ಸಾಂದರ್ಭಿಕ ಮೂಲ ಊರಗಳಾಗಿ ಬಹುಮುಖ್ಯ ವಾಗಿವೆಯೆಂಬುದ್ನಿಲ್ಲಿ ಉತ್ಪ್ರೇಕ್ಷಿಸ ಹೇಳಿ 
ಬೇಕಾಗಿಲ್ಲ. ಒಂದು ಗೊತ್ತಾದ ವಂಶ ಅಥವಾ ಕಾಲದಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದ ರಾಜಕೀಯ 
ಹಾಗೂ ಸಾಂಸ್ಕೃತಿಕ ಸ್ಥಿ ತಿಗತಿಗಳ ಬಗೆಗೆ ಈ ಲೇಖಗಳು ನಿಷ ಕಷ್ಟವಾದ ಸಾಕ್ಷ್ಯಗಳನ್ನೊ ದಗಿಸುತ್ತವೆ. 
ಉದಾಹರಣೆಗೆ "ಜು ದ್ವಿಜಲ (ದೋಅಬ್‌) ಪ್ರದೇಶ ಅಥವಾ ಕೊಂಕಣ ತೀರಪ್ರದೇಶಕ್ಕೆ 
ಲಗತ್ತಾಗಿರುವ ಕರ್ನಾಟಕದ ಭಾಗ, ಈ ಪ್ರದೇಶಗಳು--ಬಹಮನೀ ವಂಶದ ಸುಲ್ತಾ ನರು ಅಥವಾ 
ಉತ್ತರಾಧಿಕಾರಿಗಳು ಒಂದುಕಡೆ ಹಾಗೂ ವಿಜಯನಗರದ ರಾಜರು ಮತ್ತೊಂದುಕಡೆ ಇವರ ಮಧ್ಯೆ 
—ಹಸ್ತಾಂತರವಾಗುತ್ತಲೇ ಬಂದ ವಿಚಾರಕ್ಕೆ ಈ ಶಾಸನಗಳು ಪ್ರಾಮಾಣಿಕ ಸಾಕ್ಷ್ಯಗಳನ್ನೊದಗಿಸು 
ತ್ತವೆ. ಅಸಮರ್ಪಕವೂ, ಪರಸ್ಪರ ವಿರುದ್ದವೂ, ಅಸಮಂಜಸವೂ ಏಕಪಕ್ಷೀಯವೂ ಮತ್ತು ಗೊಂದಲ 
ಮಯವೂ ಆದ ಇತರ ಸಾಕ್ಷ್ಯಗಳನ್ನು ಗಮನಿಸಿದಾಗ ಈ ಶಾಸನಗಳ ಮೌಲ್ಯವು ಮತ್ತಷ್ಟು ಹೆಚ್ಚುತ್ತ ಡೆ. 
ಆದರೆ ಹದಿನೈದು--ಹದಿನಾರನೆಯ ಹಾಗೂ ಹದಿನೆಂಟನೆಯ ಶತಮಾನಗಳ ಆಗುಹೋಗುಗಳನ್ನು 
ವಿವರಿಸಹೊರಟ ಇತಿಹಾಸ ಲೇಖಕರು ಇವುಗಳ ಸಾಕ್ಷ್ಯವನ್ನು ಪರಿಗಣಿಸದಿರುವುದು ದುರದೃಷ್ಟಕರ: 
ಇವುಗಳು ದೊರೆತಿರುವ ಸ್ಮ ಳಗಳೇ ಇವುಗಳ ಸಾಕ್ಷ್ಯ ನಿದು ೨ಷ್ಟ ತ್ಚವಾದುದೆಂಬುದಕ್ಕೆ ಮತ್ತೊಂದು 
ಪ್ರಮಾಣ. 


ಇದೂ ಅಲ್ಲದೆ, ಒಂದು ವಿಷಯಕ್ಕೆ ಅಥವಾ ಸಂದರ್ಭಕ್ಕೆ ಅನ್ವಯಿಸಿದಂತೆ, ಹೊಸ, ಇಲ್ಲವೆ ' 
ತದನುಗುಣವಾದ, ಇಲ್ಲವೇ ಪೂರಕವಾದ ವಿಷಯವನ್ನು ಒದಗಿಸತಕ್ಕ ಶಾಸನಗಳೂ ಇವೆ. ಉದಾ 
ಹರಣೆಗೆ ಬಿಜಾಪುರದ ಶಾಸನವೊಂದು ಕೃಷ್ಣ ದೇವರಾಯನು ೧೫೨೨ರ ಮಾರ್ಚಿ ಹತ್ತೊಂಬತ್ತರಂದು 
ಆ ಪಟ್ಟಣವನ್ನು ಮುತ್ತಿದುದು ಮತ್ತು ನಾಲ್ಕು ದಿನಗಳ ಅನಂತರ ಆ ಕೋಟೆಯಿಂದ ಹಿಮ್ಮರಳಿದು ' 
ದನ್ನು ತಿಳಿಸುತ್ತದೆ. ಇದೇ ರೀತಿ, ೧೫೫೫ನೆಯ ಇಸವಿಯ ಶಾಸನವೊಂದರಿಂದ ಅದಿಲ್‌ಷಾಹಿ 
ಅಧಿಕಾರಿಗಳಲ್ಲೊಬ್ಬನಾದ ಐನುಲ್‌-ಮುಲ್ಕ್‌ ಎಂಬಾತನು ದಂಗೆಯೆದ್ದುದು ಮತ್ತು ಖಾನ್‌-ಇ-ಆಜಂ- ' 
ನೂರ್‌ಖಾನ್‌ ಎಂಬವನು ಅದನ್ನು ಅಡಗಿಸಿದ ವಿಚಾರವೂ ಗೊತ್ತಾಗುತ್ತದೆ. ಇದೇ ಶಾಸನವು 
ಅಲಿ-ಜನಾಬ್‌ ರಾಮರಾಜ್‌ ಮತ್ತು ವೆಂಕಟಾದ್ರಿ ರಾಜ್‌ ಇವರ ವಿಚಾರವನ್ನೂ ತಿಳಿಸುತ್ತದೆ.3 ' 
ರಕ್ಕಸತಂಗಡಿ ಅಥವಾ ತಾಳಿಕೋಟೆಯ ಯುದ್ಧದ ಉಲ್ಲೇಖವು ಆ ಯುದ್ಧ ಜರುಗಿದ ವರ್ಷದಲ್ಲೇ 
ಬರೆದ ಶಾಸನವೊಂದರಲ್ಲೆ ಬರುತ್ತದೆ ಎನ್ನಲಾಗಿದೆ.8 ಬಿಜಾಪುರದ ಅಲಿ ಅದಿಲ್‌ ಷಹನು ೧೫೭೪-೭೫ರಲ್ಲಿ . 
ಬಂಕಾಪುರದ ಕೋಟೆಯನ್ನು ವಶಪಡಿಸಿಕೊಂಡ ವಿಚಾರವು ಗೊತ್ತಾಗುವುದೂ ಸಹ ಮುದಗಲ್ಲಿನ ಶಾಸನ 
ವೊಂದರಿಂದಲೇ.ಕಿ. ಬೀದರ್‌ ಜಿಲ್ಲೆಯ ಉದ್‌ಗೀರ್‌ ಎಂಬಲ್ಲಿಯ ಶಾಸನವೊಂದು ೧೬೧೦-೧೧೧ಲ್ಲಿ ' 


ಕನ್ನಡ ನಾಡಿನ ಅರಬ್ಬೀ ಮತ್ತು ಫಾರ್ಸೀ ಶಾಸನಗಳು ೫೫ 


ನಿಜಾಂ ಷಾಹಿ ಅಧಿಕಾರಿಯೊಬ್ಬನು ಆ ಸ್ಥಳದಲ್ಲಿ ನಡೆದ ಯುದ್ಧದಲ್ಲಿ ಸತ್ತನೆಂಬ ವಿಚಾರವನ್ನು ತಿಳಿಸು 
ತ್ತದೆ.6 ಇದೇ ಸ್ಥಳದ ಮತ್ತೊಂದು ಲೇಖವು ೧೬೩೮ರ ಸೆಪ್ಟೆಂಬರ್‌ ಇಪ್ಪತ್ತೇಳರಲ್ಲಿ ಷಾಹ್‌ಜಹಾನನ 
ದಳಪತಿ ಖಾನ್‌-ಇ-ದೌರಾನ್‌ ಎಂಬಾತನು ಕೋಟೆಯ ಮೂಲೆಗಂಬವೊಂದನ್ನು ಮದಿನಿಂದ ಸಿಡಿಸಿ-- 
ಬೇಧಿಸಿಕೋಟೆಯನ್ನು ನೆಲಸಮ ಮಾಡಿದುದನ್ನು ವರ್ಣಿಸುತ್ತದೆ.? ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ 
ರಹಮತ್‌ಪುರ ಮತ್ತು ಬಿಜಾಪುರದ ಕೆಲವು ಶಾಸನಗಳು ಅದಿಲ್‌ ಷಾಹಿಯ ಪ್ರಸಿದ ದಳಪತಿಯಾಗಿದ 
ಅಫದಲ್‌ ಖಾನ್‌ ಮುಹಮ್ಮದ್‌ ಷಾಹಿ ಎಂಬಾತನು ಕರ್ನಾಟಕದ ಅಂತೆಯೇ ಪಥಿ ಮ ಕರಾವಳಿಯ 
(ಮಲೆನಾಡು) ಅನೇಕ ಕೋಟೆಗಳನ್ನು ಮುತ್ತಿದ ವಿಚಾರವನ್ನು ಉಲ್ಲೇಖಿಸುತ್ತವೆ ಈ ಮುತ್ತಿಗೆ 
ಗಳೆಲ್ಲವೂ ೧೬೫೨ರ ಮುಂಚೆಯೇ ಜರುಗಿಹೋಗಿದ್ದುವು.8 ಇಂತಹ ಅನೇಕ ಉದಾಹರಣೆಗಳನ್ನು ಕೊಟ್ಟು 
ವಿಷಯವನ್ನು ಲಂಬಿಸುತ್ತಾ ಹೋಗಬಹುದು. 


ಹೀಗೆ ಚಾರಿತ್ರಿಕ ಸಂದರ್ಭಗಳನ್ನು, ಮುತ್ತಿಗೆ, ಆಕ್ರಮಣ ಮುಂತಾದುವುಗಳನ್ನು ಉಲ್ಲೇಖಿಸು 
ವುದರ ಜೊತೆಗೆ ಇತಿಹಾಸಕಾರರ ಬರವಣಿಗೆಗಳಿಗೆ ಪೂರಕವಾಗಿ ಇಲ್ಲವೇ ಸಮರ್ಥನೆಯ ರೂಪದಲ್ಲೂ 
ಶಾಸನಗಳಿರುತ್ತವೆ. ಕೆಲವು ವೇಳೆ ಒಂದು ವಿಚಾರದಲ್ಲಿ ಎರುದ್ಧಾಭಿಪ್ರಾಯಗಳಿರುವಾಗ ಅಥವಾ 
ಅದು ಗೊಂದಲಮಯವಾಗಿರುವಾಗ ಇವುಗಳ ಸಾಕ್ಷ ವು ಇದಮಿತ್ಸ ೦ ಎಂಬ ಖಚಿತಾಭಿಪ್ರಾಯ 
ವನ್ನೂ ಒದಗಿಸುತ್ತವೆ. ಬಹಮನೀ ವಂಶದ ಸುಲ್ತಾನರು ಅಧಿಕಾರದಲ್ಲಿರುವವರೆಗೂ ಅವರು ಹೆಸರಿಗೆ 


' ಮಾತ್ರ ಸುಲ್ತಾನರಾದಾಗ್ಕೂ ಸಹ--ಮೊದಮೊದಲು ಅದಿಲ್‌ ಷಾಹಿ ಸುಲ್ತಾನರು ಬಹಮನೀವಂಶದ 
ಪರಮಾಧಿಕಾರದ ನೊಗವನ್ನು ಕಿತ್ತೆಸೆಯಲಿಲ್ಲ ಎಂಬುದನ್ನು ನಿಚ್ಚಳವಾಗಿ ತೋರಿಸುವ ಲೇಖಗಳು 


ಬಿಜಾಪುರ ಮತ್ತು ರಾಯಚೂರುಗಳಲ್ಲಿ ನಮಗೆ ಸಿಕ್ಕಿವೆ. ಬಹಮನೀವಂಶದ ಕಡೆಯ ಇಬ್ಬರು ಸುಲ್ತಾನ 
ರುಗಳಾದ ವಲಿಯುಲ್ಲಾನ ಒಂದು ಶಾಸನವೂ (೧೫೨೫-೨೬) ಕಲಿಮುಲ್ಲಾನ ಒಂದು ಶಾಸನವೂ (೧೫೨೯) 
ಸಿಕ್ಕಿರುವುದನ್ನು ಇಲ್ಲಿ ಪ್ರಾಸಂಗಿಕವಾಗಿ ಸೂಚಿಸಬಹುದು.* ಮೊದಮೊದಲು ಬಿಜಾಪುರ ಸುಲ್ತಾನರು 
ಇಟ್ಟುಕೊಳ್ಳುತ್ತಿದ ಬಿರುದುಗಳ ವಿಚಾರವನ್ನು ಅಭ್ಯಾಸಮಾಡುವವರಿಗೆ ಈ ಶಾಸನಗಳು ಆಸಕ್ತಿ ಪ್ರದ 
ವಾಗಿವೆ.10 ಶಾಸನಗಳ ಸಾಕ್ಷ್ಯವು ಅಂಕಿತನಾಮಗಳ ಸರಿಯಾದ ಕಾಗುಣಿತ, ಬಿರುದುಗಳ ಕೆಲವು ವೇಳೆ 
ವ್ಯಕ್ತಿಯ, ಸರಿಯಾದ ಹೆಸರು ಇವುಗಳನ್ನು ತೀರ್ಮಾನಿಸುವುದರಲ್ಲೂ ಸಹಕಾರಿಯಾಗಿವೆ. ಬಿಜಾಪುರ 
ಸುಲ್ತಾನರ ಹೆಸರುಗಳ ಕಾಗುಣಿತ ಮತ್ತು ಸವಾಯ್‌ ಎಂಬ ಬಿರುದಿನ ಸರಿಯಾದ ಅರ್ಥ ಹಾಗೂ 
ಬೆಳಗಾವಿಯಲ್ಲಿ, ಅದಿಲ್‌ಷಾಹಿ ಸುಲ್ತಾನರ ಪ್ರಾಂತಾಧಿಕಾರಿಯ ಸರಿಯಾದ ಹೆಸರು ಅಸದ್‌ 
ಖಾನ್‌12 ಮುಂತಾದುವುಗಳನ್ನು ಇಲ್ಲಿ ಉದಾಹರಿಸಬಹುದು. 

ಆದರೆ ಈ ಶಾಸನಗಳು ಬಹುಮುಖ್ಯವಾದ ಹಾಗೂ ಮೌಲಿಕವಾದ ಆಕರಗಳಾಗಿರುವುದು 
ಅವುಗಳು ಸ್ಥಳೀಯ ಇತಿಹಾಸರಚನೆಗೆ ಅನಿವಾರ್ಯ ಸಾಕ್ಷ್ಯಗಳಾಗಿವೆ ಎಂಬ ವಿಚಾರದಲ್ಲಿ. ಬಿಜಾಪುರ, 
ಬೀದರ್‌ ಜಿಲ್ಲೆಯ ಕಲ್ಯಾಣಿ, ರಾಯಚೂರು, ಸಾಗರ ಮತ್ತು ಗುಲ್ಬರ್ಗಾ ಜಿಲ್ಲೆಯ ಷಾಪುರ ಮುಂತಾದ 


: ಎವಿಧ ಪ್ರಾಂತಗಳು ಅಥವಾ ಪಟ್ಟಣಗಳಲ್ಲಿ, ನಾನಾ ಹಂತಗಳಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳು 


ಯಾರಾದ ಮೇಲೆ ಯಾರಿದ್ದರು ಎಂಬ ಪೂರ್ವಾಪರ ಸಂಬಂಧವನ್ನು ತಿಳಿಸತಕ್ಕ ಈ ಶಾಸನಗಳಿಲ್ಲದಿದ್ದ 
ಪಕ್ಷಕ್ಕೆ ಮಂತ್ರಿಗಳು, ಪ್ರಾಂತಾಧಿಕಾರಿಗಳು, ದಳವಾಯಿಗಳು, ಹಾಗೂ ಸರ್ಕಾರದ ನಾನಾ ಇಲಾಖೆಗಳ 
ನೌಕರಷಾಹಿ ವರ್ಗದವರಲ್ಲಿ ಬಹಳ ಜನರು ಅಜ್ಞಾತರಾಗಿಯೇ ಇದ್ದುಬಿಡುತ್ತಿದ್ದರು. ಉದಾಹರಣೆಗೆ: 
ಖಾಲ್ವ್ಹಿ ವಂಶದ ಬಖ್ತ್‌ಯಾರ್‌ ಖಾನಿ ಮತ್ತು ಮಾಲಿಕುಷ್‌-ಷರ್ಕ್‌ ಕರೀಮುದ್‌ ದೀನ್‌38 ಮತ್ತು 
ತುಘಲಕ್‌ ವಂಶದ ಕಾಲದ ಆಲಿ ಜಖ್ನೇರಿಯ ಮಗ ಅಹಮದ್‌!4 ಇವರುಗಳ ಹೆಸರುಗಳು ನಮಗೆ 
ಗೊತ್ತಾಗಿರುವುದು ಶಾಸನಗಳಿಂದಲೇ. ಐತಿಹಾಸಿಕ ಗ್ರಂಥಗಳಲ್ಲಿ ಉಕ್ತರಾಗಿರುವ ಅಧಿಕಾರಿಗಳ ವಿಚಾರ 
ದಲ್ಲೂ ಸಹ ಅವರ ಜೀವನೇತಿಹಾಸ. ಕಾರ್ಯಸಾಧನೆಗಳು, ಅವರು ನೇಮಕಗೊಂಡ ಸ್ವಳ ಮತ್ತು 
ರ್ಷ ಇತ್ಯಾದಿಗಳ ವಿವರಗಳನ್ನು ಶಾಸನಗಳು ಕೊಡುತ್ತವೆ. ಬಹುಮಂದಿ ಸರದಾರರುಗಳ ಅಸ್ತಿತ್ವ 
ಉಳಿದುಕೊಂಡಿರುವುದಂತೂ ಶೌಸನಗಳಿಂದಲೇ ಎಂದರೆ ಉತ್ಪ್ರೇಕ್ಷೆಯ ಮಾತಾಗಲಾರದು. 
ಅವರಲ್ಲಿ ಕೆಲವರನ್ನು ಇಲ್ಲಿ ಹೆಸರಿಸಬಹುದು: ತುಘಲಕರ ಕಾಲದ ಉಲುಫ್‌ ಕಂತ್ಲುಫ್‌ 


ಹ ಮಾನವಿಕ ಕರ್ಣಾಟಕ | 


ಮಾಲಿಕುಶ್‌ ಷರ್ಕ್‌, ಮಾಲಿಕ್‌ ಷಹೀನ್‌ ಸುಲ್ತಾನಿ ಮತ್ತು ಮಾಲಿಕುಶ್‌ ಷರ್ಕ್‌ ಕಿವಾಮುದ್‌ ದೀನ್‌, ' 
ಬಹಮನೀ ಸುಲ್ತಾನರ ಕಾಲದ ಅಮೀರ್‌ ಇ ತುರ್‌ಕಾನ್‌, ಷಾಹ್ನ್‌ ಇ ಬಾರ್‌, ಷಿರಾಜಿ ಜಲಾಲನ 
ಮಗ ರಜಬ್‌, ದೌಲತ್‌ ಹಾ ಜಬಿಲಿಯಾನ ಮಗ ಸಯೀಫ್‌, ಅಬು ಮುಹಮ್ಮದ್‌ ತಬ್ರೀಜಿ, ಆಜಂ 
ಹುಮಾಯೂನ್‌ ಖ್ವಾಜಾ ಜಹಾನ್‌, ಮಾಲಿಕುಶ್‌ ಷರ್ಕ್‌ ಅಬಾಜಿ, ಸಾಗರದ ಮಂತ್ರಿಯೂ ಕೊತ್ವಾ 
ಲನೂ ಆಗಿದ ಮಸ್‌ನದ್‌ ಇ ಅಲಿ ನಿಜಾಂ(ಉಲ್‌ಮುಲ್ಕ್‌) ಮುಬಾರಕ್‌ ಸುಲ್ತಾನಿ, ಅದೇ 
ಸಾಗರದ ಕೊತ್ತಾಲ ಫತ್‌ ಸುಲ್ತಾನಿಯ ಮಗ ಷಾಹಿ. ಮಾಲಿಕುಶ್‌ ಷರ್ಕ್‌ ಹೋಷಂಗ್‌ ತುರ್ಯ್‌ 
ನಾಯಿಬ್‌ ಇ ಸರ್‌ಪರ್‌ದಾದರ್‌. ದಾವೂದ್‌ ಕೊತ್ವಾಲ್‌, ಉಲಾ ಖಾನ್‌ಷಾ ಮಜ್ಮು ಇ 
ಮಾಮಲಿಕ್‌ನ ಮಗ ನಾಸರ್‌, ಮಾಲಿಕುಶ್‌ ಷರ್ಕ್‌ ಮುಹಮೂದ್‌ ಥಾನಾದಾರ್‌ಬೇಗ್‌, ಮಲ್ಲು 
ಖಾನ್‌ ಹಾಫಿಜ್‌, ಮಾಲಿಕುಶ್‌ ಷರ್ಕ್‌ ಹಾಜಿ ಕಿರ್‌ಮಾನಿ, ಖಾನ್‌ ಇ ಅಜಂ ಘಾಲಿಬ್‌ ಖಾನ್‌, 

ಸಯಿಫ್‌ಖಾನ್‌ ಬಿರುದು ಪಡೆದಿದ್ರ ಅಯಾಜ್‌, ಶೀಫಾಖಾನ್‌ ಬಿರುದಿನ ದರ್‌ವಿಶ್‌ ಹುಸೇನಿ, 
ದಸ್ತೂರ್‌ ಖಾನ್‌, ಮಾಲಿಕುಶ್‌ ಷರ್ಕ್‌ ಮಾಲಿಕ್‌ ಅಂಬರ್‌ ಮತ್ತು ಮಾಲಿಕ್‌ ಸಿಕಂದರ್‌ ಹೈದರಿ, 
ಬರೀದ್‌ ಷಾಹಿಗೆ ಸೇರಿದ ಮುಹಮ್ಮದ್‌ ಷಾ (ಖತತ್‌ ಖಾನನ ಮಗ), ಖಾನ್‌ ಇ ಅಜಂ ಮನ್ಸೂರ್‌ 
ಖಾನ್‌, ಜಗಪತಿರಾವ್‌ ಮತ್ತು ಖ್ವಾಜಾ ಬುಸ್ತಾನ್‌, ಅದಿಲ್‌ ಷಾಹಿಗೆ ಸೇರಿದ ಯುಘರಿಶ್‌ ಖಾನ್‌, 
ಬಖ್ತಿಯಾರ್‌ ಖಾನ್‌, ಖಾನ್‌ಮಾಲಿಕ್‌, /ಅಹ್ಮದ್‌ ಹಾಜಿ ಗುನಬದಿ, ಮಾಲಿಕ್‌ ಅಮೀನ್‌ ಉಲ್‌ 
ಮುಲ್ಕ್‌, ಬಾಬಾಜಿ ದಬೀತ್‌ ಖಾನ್‌, ಹಿರಿಯ ಪೌಲಾದ್‌ ಖಾನ್‌, ಕಿರಿಯ ಪೌಲಾದ್‌ ಖಾನ್‌, 
ಷೇರ್‌ ಖಾನ್‌, ಮಾಲಿಕ್‌ ಅಬ್ದುಲ್‌ ಕಾದಿರ್‌ ಮುಹಮದ್‌ ಮುಸ್ತಫಾ. ಖಾನ್‌ ಮಾಲಿಕ್‌ ಸಂದಾಲ್‌, 
ಮಾಲಿಕ್‌ ಅಲಿ ಬೇಗ್‌ ಮತ್ತು ಅವನ ನಾಯಿಬ್‌ ಇ ಫೈಬರ್‌ ಅಮ್ರಿತ್‌ ಖಾನ್‌, ಮುಹಮ್ಮದ್‌ 
ಆಗಾ, ಇಖ್ತಿಯಾರ್‌ಖಾನ್‌ ಗುಜರಾತಿ. ಅರಬ್‌ ಖಾನ್‌, ತಾಹಿರ್‌ ಖಾನ್‌, ಪಂಡಿತ್‌ ನಂದ್‌ಜಿ, ಖಾನ್‌ 
ಇ ಅಜಂ ಮುರಾದ್‌ ಖಾನ್‌ ಅಮೀರ್‌ ಇ ಜುಮ್ಲಾ, ಷಂಷೀರ್‌ ಉಲ್‌ಮುಲ್ಕ್‌, ಯೂಸುಫ್‌ 
ಅಲಿ ಕಂದಿಲ್‌ದಾರ್‌, ಕಲ್ಯಾಣದಲ್ಲಿದ ಖಾನ್‌ ಇ ಆಜಂ ರುಸ್ತುಂ ಖಾನ್‌, ನಾಯಿಬ್‌ ಇ ಫೈಬರ್‌ 
ಮತ್ತು ಅವನ ಉತ್ತರಾಧಿಕಾರಿಗಳಾದ ಸಯ್ಯೀದ್‌ ಮುಹಮ್ಮದ್‌, ಮಾಲಿಕುಶ್‌ ಷರ್‌ ಮಾಲಿಕ್‌ 
ಸದ್ರುದ್‌ ದೀನ್‌, ಮತ್ತು ಮಾಲಿಕುಶ್‌ ಷರ್ಕ್‌ ಮಾಲಿಕ್‌ ಇಸ್ಮಾಯಿಲ್‌, ಖಾನ್‌ ಇ ಆಜಂ ದಿಲ್‌ವರ್‌ 
ಖಾನ್‌, ಮೀರ್‌ ತಾಜುದ್‌ ದೀನ್‌ ಸರ್‌ ಖಾಯಿಲ್‌, ಖುರ್ಷಿದ್‌ ಖಾನ್‌, ಕಮೀಲ್‌ ಖಾನ್‌ ಬಿರುದಿದ್ದ 
ಖಾನ್‌ ಇ ಆಜಂ ಇಬ್ರಾಹಿಂ ಅವನ ಉಪ ಅಧಿಕಾರಿ ಮೀರ್‌ ಮುಹಮ್ಮದ್‌, ಕಿಷ್ಟರ್‌ ಖಾನ್‌, 
ಮುಹಮ್ಮದ್‌ ಹೈದರ್‌, ದಯಾನತ್‌ ಖಾನ್‌ ನಾಯಿಬ್‌ ಇ ಫೈಬತ್‌ ಅಲ್‌ ಮುದ್ಗಲ್‌, ಐನುಲ್‌ 
ಮುಲ್ಕ್‌ ಕಿನಾನಿಯ ಅಧೀನಾಧಿಕಾರಿ ಮನ್ಸೂರ್‌ ಖಾನ್‌, ಹಿಲಾಲ್‌ ಮುಸ್ತಫಾ ಖಾನಿ, ಅಮೀನ್‌ 
ಖಾನ್‌, ನಯಾಜ್‌ ಮಂದ್‌ ಖಾನ್‌, ಖಾನ್‌, ಇ ಆಜಂ ಇತಿಬರ್‌ ಖಾನ್‌, ಕೊಪ್ಪಳದ ಷಾಜಿ ಖಾನ್‌ 
ಸರನೌಬತ್‌, ಮೂಲಿಕ್‌ ಯೂಕುತ್‌, ಅಮೀನ್‌ ಮುಸ್ತಫಾ ಖಾನ್‌, ಅಲಿ ಫರ್‌ಹಂದ್‌ ಖಾನ್‌, 
ಕಲ್ಯಾಣಿಯ ಹವಾಲ್ದಾರ್‌ ಸಿದಿ ದಿಲಾವರ್‌, ಮಾಲಿಕ್‌ ಸುಂದರ್‌. ಆಗಾ ಮುಹಮ್ಮದ್‌. ಧಾರವಾಡದ 
ಕೋಟೆಯ ಹವಾಲ್ದಾರ್‌ ಆಗಾ ದುಲ್‌ಫಕರ್‌, ಖಾನ್‌ ಇ ಆಜಂ ಮಾಲಿಕ್‌ ಅಬ್ದುಲ್‌ ಮುಹಮ್ಮದ್‌, 
ಅವನ ಸಹೋದರ ಮಾಲಿಕ್‌ ಅಬ್ದುಲ್‌ ವಾಹಬ್‌, ಅಬ್ಬರ್‌ ಖಾನ್‌ ಅಬ್ದುಲ್‌ ಹುಸೇನ್‌ ಅಮೀನ್‌, 
ಯೂಕುಬ್‌ ಆಲಿ ಖಾನ್‌, ಬಂಕಾಪುರದ ಹವಾಲ್ಹಾ ರ ಅಲಿ ರಿದಾ, ಅಫ್‌ದಲ್‌ ಖಾನ್‌ ಮುಹಮ್ಮದ್‌ 
ಷಾಹಿ, ಅಬ್ದುಲ್‌ ಹಮೀದ್‌ ಬಹಲೂಲ್‌ ಖಾನ್‌, ನೂರುಲ್ಲಾ ಸರ್‌ಖಾಯಿಲ್‌ ಇ ಮುಲ್ಕ್‌. ಸಿದಿ 
ಸುಂಬೂಲ್‌ ಸುಬೇದಾರ್‌, ಅಕಾ ಖುಸ್ರಾವ್‌, ಷಾಪುರದ ಹವಾಲ್ದಾರ್‌ ಮಹಮ್ಮದ್‌ ರಿದಾ ಇನ್ನೂ 
ಮುಂತಾದವರು; ಮುದಗಲ್ಲಿನ ಆಸಫ್‌ ಜಾಹಿಗೆ ಸೇರಿದ ಮುಖ್ತರ್‌ಖಾನ್‌ ಹುಸೇನಿ, ಜಾನ್ಸಿಫರ್‌ ' 
ಖಾನ್‌, ಕಲಂದರ್‌ ಖಾನ್‌, ಬರಖುರ್‌ದಾರ್‌ಬೇಗ್‌ ಮುದಗಲ್ಲಿನ ರಾಜಾ ರಾಂ ಸಿಂಗ್‌ ಕಿಲಾದಾರ್‌ 
ಮತ್ತು ಫೌಜ್‌ದಾರ್‌, ಹಾಫಿಜ್‌ ಮಸೂದ್‌, ಸಿದಿ ಬಷೀರ್‌, ರಾಯಚೂರಿನ ಕಿಲಾದಾರ್‌ ' 
ಜಫರ್‌ ಉದ್‌ ದೌಲಾ, ಷೂಜಾ ಉದ್‌ದೌಲಾ, ಧುಲ್‌ಫಕರ್‌ ಉದ್‌ ದೌಲಾ, ನವ್ವಾಬ್‌ ಸಾದುಲ್ಲಾ 
ಖಾನ್‌ ಮುಜಫ್ಟರ್‌ ಜಂಗ್‌, ನವಾಬ್‌ ಮುಹಮ್ಮದ್‌ ಹುಸೇನ್‌ ಖಾನ್‌ ಫಟಾಲ, ಮತ್ತು ಇನ್ನೂ 
ಮುಂತಾದ ಮುಖ್ಯ ವ್ಯಕ್ತಿಗಳು.15 


ಇ 


ಕನ್ನಡ ನಾಡಿನ ಅರಬ್ಬೀ ಮತ್ತು ಫಾರ್ಸೀ ಶಾಸನಗಳು ೫೭ 


ಮೇಲೆ ಹೇಳಿದ ಸ್ಥಳೀಯ ಆಧಿಕಾರಿಗಳಲ್ಲದೆ ಅರಮನೆಗೆ ಇಲ್ಲವೇ ಸರದಾರರುಗಳಿಗೆ ಸಂಬಂಧಿಸಿದ 
ಅನೇಕರ ಹೆಸರುಗಳನ್ನು ಸಹ ಈ ಶಾಸನಗಳಲ್ಲಿ ನಾವು ನೋಡಬಹುದು. ಉದಾಹರಣೆಗೆ ಬಹಮನೀ 
ರಾಜಮಾತೆ ಬೇಬಿ ಷಾನಾಜ್‌, ಇಬ್ರಾಹಿಂ ಅದಿಲ್‌ ಷಹನ ರಾಣಿ ತಾಜ್‌ಸುಲ್ತಾನ್‌, ಕುತುಬ್‌ ಷಾಹಿ 
ರಾಜಕುಮಾರಿ ಬಡೇಸಾಹಿಬ್‌ (ಬಹಮನಿ ಸರದಾರ ಆಜಂ ಹುಮಾಯೂನನ ಹೆಂಡತಿ--ಬಿಜಾಪುರ 
ದಲ್ಲಿ ಈಕೆಗೆ ಮದುವೆಯಾಗಿತ್ತು), ಅದಿಲ್‌ ಷಾಹಿ ಸರದಾರ ಅಬ್ದುಲ್‌ ಮುಹಮ್ಮದ್‌ನ ಹೆಂಡತಿ 
ಯಾಗಿದ್ರ(?) ಬೇಬಿ ಹಲೇಮಾ, ಅಹಮದ್‌ ನಗರದ ಪ್ರಸಿದ್ಧ ಚಾಂದ್‌ (ಚಾಂದ್‌ಬೀಬಿ)ಸುಲ್ತಾನಳ 
ದಾದಿಯಾಗಿದ್ದ ಖುನ್‌ಜ, ದುಸ್ತೂರ್‌ಖಾನನ ದಾದಿ ಹೀವಾ, ಅವನ ಉಪಾಧ್ಯಾಯಿನಿ ಬೀಬೀ 
ಬರ್‌ಕತಿ, ಲಕ್ಷ್ಮೇಶ್ವರದ ಅಂಕುಸ್‌ ಖಾನ್‌ (ಮನ್‌ರುನ್‌ ಖಾನ್‌ ಮತ್ತು ಖುಂದ್‌ ಮೀರ್‌), 
ಟಿಪ್ಪುಸುಲ್ತಾನನ ಕುಟುಂಬದ ವ್ಯಕ್ತಿಗಳು ಇತ್ಯಾದಿ. 


ಪರ್ಷಿಯಾ ಮುಂತಾದ ಹೊರರಾಷ್ಟ್ರಗಳಿಗೆ ಸೇರಿದವರ ಸಮಾಧಿ--ಲೇಖ (ಎಪಿಟಾಫ್‌) 
ಗಳನ್ನೂ ಸಹ ಇಲ್ಲಿ ಪರಿಶೀಲಿಸಬಹುದು. ಈ ಸಮಾಧಿಲೇಖಗಳು ಸಮಾಧಿಹೊಂದಿದ ವ್ಯಕ್ತಿಯ 
ಹುಟ್ಟೂರು ಮುಂತಾದುವುಗಳನ್ನು ಹೆಸರಿಸುವುದರಿಂದ ಭಾರತ ಮತ್ತು ಪರ್ಷಿಯಾ ಮುಂತಾದ 
ದೇಶಗಳ ನಡುವೆ ಸಂಬಂಧ ಹಾಗೂ ಇತರ ವ್ಯವಹಾರಗಳ ಬಗೆಗೆ ಇವುಗಳು ಹೆಚ್ಚು ಮಾಹಿತಿಯನ್ನೀಯು 
ತ್ತವೆ.16 ಉದಾಹರಣೆಗೆ ಏಷ್ಯಾ ಮೈನರಿನ ಬುರ್ಸಾ ಎಂಬ ಸ್ಥಳದಿಂದ ಬಂದಿದ್ದ ವ್ಯಕ್ತಿಯೊಬ್ಬ 
ಫಿರೋಜಾಬಾದ್‌ನಲ್ಲಿ ಮಡಿದನು.!? ಕ್ರಿ. ಶ. ೧೫೧೭ರಲ್ಲಿ ಇರಾನಿನ ಕಶಾನ್‌ ಎಂಬ ಸ್ಥಳದ ಪ್ರಸಿದ್ಧ 
ಯುವಕನೊಬ್ಬನು ಸಾಗರದಲ್ಲಿ ಸತ್ತನು.18 


ಆಡಳಿತಕ್ಕೆ ಸಂಬಂಧಿಸಿದ ವಿವರಗಳು, ಆಡಳಿತದ ಅನುಕೂಲಕ್ಕೆ ತಕ್ಕಂತಹ ಪ್ರಾಂತ ವಿಂಗಡಣೆ, 
ಅಧಿಕಾರ ಸ್ಥಾನಗಳು, ಹುದ್ದೆಗಳು ಮುಂತಾದವುಗಳ ಬಗೆಗೆ ಈ ಶಾಸನಗಳು ಅತ್ಯುಪಯುಕ್ತವಾಗಿವೆ. 
ಕರ್ನಾಟಕದ ಆಡಳಿತ ಪದ್ಧತಿಯಲ್ಲಿ ಇಂದು ರೂಢಿಯಲ್ಲಿರುವ ಅನೇಕ ಹುದ್ದೆಗಳು, ಭೂ ವಿಭಾಗಗಳ 
ಹೆಸರುಗಳನ್ನು ನಾವು ಈ ಶಾಸನಗಳಲ್ಲಿ ಗುರುತಿಸಬಹುದಾಗಿದೆ. ತುಘಲಕ್‌ ಬಹಮನಿ ಮತ್ತು 
ಬರೀದಿ ವಂಶಗಳಿಗೆ ಸೇರಿದ ಶಾಸನಗಳಲ್ಲಿ ಇಖ್‌ಲಿಮ್‌ (ಪ್ರಾಂತ), ಮಾಮ್‌ಲ (ಜಿಲ್ಲ) ಕಸ್ಟ ಅಥವಾ 
ಥಾನಾ (ಊರು ಅಥವಾ ಉಪವಿಭಾಗ) ಮುಂತಾದ ಭೂ ವಿಭಾಗಗಳ ಹೆಸರುಗಳೂ, ದಿವಾನ್‌ 
ಇ ಕದಾ (ನ್ಯಾಯಾಂಗ ಇಲಾಖೆ), ನಾಯಿಬ್‌-ಇ-ದಿವಾನ್‌-ಇ-ಕದಾ (ನ್ಯಾಯಾಂಗ ಇಲಾಖೆಯ ಉಪ 
ಅಧಿಕಾರಿ. ಕೊತ್ವಾಲ್‌, ಕೊತ್ವಾಲ್‌-ಬೇಕ್‌, ಖತತ್‌ಖಾನ್‌, ಅಮೀರ್‌ ಇ ತುರ್ಕನ್‌, ಶಾಹ್ನ-ಇ-ಬಾರ್‌ 
(ದರ್ಬಾರ್‌ ಭಕ್ಷಿ). ನಾಯಿಬ್‌-ಇ-ಸರ್‌ಪರ್‌ದಾರ್‌ (ಉಪ ಪ್ರಧಾನ ಕಂಚುಕಿ), ಮಜ್ಮು-ಇ-ಮಾಮಲಿಕ್‌, 
ಥಾನಾದಾರ್‌ ಮತ್ತು ಥಾನಾದಾರ್‌ ಬೇಕ್‌ ಮುಂತಾದ ಉಪಾಧಿನಾಮಗಳು ಬರುತ್ತವೆ. ಅದಿಲ್‌ 
ಷಾಹಿ ಲೇಖಗಳಲಿ ದಿವಾನ್‌-ಇ-ಆಲಂ (ರಾಜದರ್ಬಾರ್‌) ನಾಯಿಬ್‌-ಇ-ಷಾ, ನಾಯಿಬ್‌-ಇ-ಫೈಬತ್‌, 
ಸರ್‌ನೌಬತ್‌, ಸರ್‌-ಇ-ಸರ್‌ನೌಬತ್‌, ಸುಬೇದಾರ್‌, ಹವಲ್ಹ್ದಾರ್‌, ಸರ್‌ ಹವಲ್ಹಾರ್‌, ಸರ್‌ಖಾಯಿಲ್‌, 
ಸರ್‌ಖಾಯಿಲ್‌-ಇ-ಮುಲ್ಕ್‌. ಸರ್‌ಖಾಯಿಲ್‌-ಇ-ಪಯಾಹಾ-ವ-ನಫತಿಹ, ಅಮೀರ್‌-ಇ-ಜುಮ್ಲಾ, 
ವಜೀರ್‌-ಇ-ಹುಕೂಮತ್‌, ಅಮೀರ್‌-ಇ-ಷಹರ್‌, ಸಿಪಾಹ್‌ ಸಾಲಾರ್‌. ಥಾನಾದಾರ್‌, ಅಮೀನ್‌, 
ಕಂದಿಲ್‌ದಾರ್‌, ಮಜ್ಜಿಸ್‌ದಾರ್‌. ದಬೀರ್‌, ಸರ್‌ಖದ್ವಾಸ, ಅಬ್ಬರ್‌, ಬಲೋತಿಯಾನ್‌, ಮಹಜನ್‌, 
ಅತಾಬೇಕ್‌ ಮುಂತಾದುವು ಕಂಡುಬರುತ್ತವೆ. ಮೊಘಲ್‌ ದಾಖಲೆಗಳಲ್ಲಿ ಫೌಜ್‌ದಾರ್‌. ಕಿಲಾದಾರ್‌ 
ಎಂಬವೂ, ಟಿಪ್ಪುವಿನ ಶಾಸನಗಳಲ್ಲಿ ಸಿಪಾಹ್‌ದಾರ್‌. ಸರ್‌ ಇ-ಅಸ್ಕರ್‌ ಮುಂತಾದುವೂ ಬಳಕೆಯಾಗಿವೆ. 
ಕನ್ನಡನಾಡಿನ ನಾನಾಭಾಗಗಳಲ್ಲಿ ಈ ಮೇಲೆ ಹೇಳಿದ ಭೂ ವಿಭಾಗಗಳ ಹಾಗೂ ಹುದ್ರೆಗಳ ಹೆಸ 
ಗಳನ್ನು ಕಾರ್ಯಾಂಗ, ನ್ಯಾಯಾಂಗ, ಮತ್ತು ಭಾರತದ ಸೈನ್ಯದಲ್ಲಿ ಈಗಲೂ ಉಪಯೋಗಿಸುತ್ತಿರುವುದು 
ಸರ್ವವಿದಿತವಾಗಿದೆ. 

ಕನ್ನಡನಾಡಿನ ಈ ಭಾಗದಲ್ಲಿ ಇರುವ ತೋಪು(ಫಿರಂಗಿ)ಗಳ ಮೇಲಿರುವ ಶಾಸನಗಳಲ್ಲಿ ಅವುಗಳ 
ತಯಾರಿಕೆ, ತಯಾರಿಸಲು ಅಪ್ಪಣೆಯಿತ್ತ ನವಾಬರು, ರವಾನಿಸಿದ ಸ್ಥಳ ಇತ್ಯಾದಿ ವಿಷಯ ತಿಳಿದುಬರು 


೫೮ ಮಾನವಿಕ ಕರ್ಣಾಟಕ 
ತ್ತದೆ. ನಿಜಾಂ ಷಾಹಿ ಮತ್ತು ಬರೀದ್‌ ಷ ಷಾಹಿ ಸುಲ್ತಾನರು ಅದಿಲ್‌ ಷಾಹಿ ಸುಲ್ತಾನರಿಗಿಂತ ಹೆಚ್ಚು 
ಫಿರಂಗಿಗಳನ್ನು ತಯಾರಿಸಿದಂತೆ ಕಂಡುಬರುತ್ತದೆ. ಹತ್ತೊಂಬತ್ತನೆಯ ಶತಮಾನದ ಆದಿ ಭಾಗದವರೆಗೂ 
ಈ ಕೈಗಾರಿಕೆಯು ಜೀವಂತವಾಗಿತ್ತೆಂಬುದು ಕಲ್ಯಾಣಿ ನವಾಬರ ಆರು ಫಿರಂಗಿಗಳ ಮೇಲಿರುವ 
ಲೇಖಗಳಿಂದ ತಿಳಿದುಬರುತ್ತದೆ.19 ಕೆಲವು ತೋಪುಗಳ ಮೇಲೆ ಅವುಗಳನ್ನು ಸ್ಥಳದಿಂದ ಸ್ಥಳಕ್ಕೆ 
ಒಯ್ದುದು ತಿಳಿದುಬರುತ್ತದೆ. ಬುರ್ಹನ್‌ಪುರದ ಮುಬಾರಕ್‌ ಷಾ ಫರೂಕಿಯು ಎರಕ ಹೊಯ್ಸದ | 
ಫಿರಂಗಿಯು ಈಗ ಕಲ್ಯಾಣಿಯಲ್ಲಿದೆ.0 ಇದೇ ರೀತಿ ನಿಜಾಂ ಷಾಹಿ ಸುಲ್ತಾನ ಬುರ್ಹನ್‌ ನಿಜಾಂ ಷಹನು 
ಮಾಡಿಸಿದ ಮಾಲಿಕ್‌-ಇ-ಮೈದಾನ್‌ ಎಂಬುದು ಈಗ ಬಿಜಾಪುರದಲ್ಲಿದೆ.?1 ಬಿಜಾಪುರದ ಇಮ್ಮಡಿ 
ಅಲಿ ಅದಿಲ್‌ ಷಹನ ಮುಲ್ಕ್‌ ದಾಬ್ತ್‌ ಎಂಬ ಫಿರಂಗಿಯನ್ನು ಔರಂಗಜೇಬನು ಸತಾರಾ ಕೋಟೆಯ 
ಮೇಲೆ ಲಗ್ಗೆ ಹತ್ತಲು ಉಪಯೋಗಿಸಿದನು.22 ಸುಲ್ತಾನರ ಅಥವಾ ನವಾಬರ ಅಥವಾ ಇತರ 
ಪ್ರಾಂತಾಧಿಕಾರಿಗಳ ಹುಕುಮುಗಳು, ರಾಯಸಗಳು ಇಲ್ಲವೇ ದತ್ತಿಗಳ ರೂಪಿನಲ್ಲಿರುವ ಶಾಸನಗಳಲ್ಲಿ 
ಆಡಳಿತಕ್ಕೆ ಸಂಬಂಧಿಸಿದಂತಹ ಈ ಕೆಳಗಿನ ಪ್ರಮುಖ ಅಂಶಗಳು ಕಂಡುಬರುತ್ತವೆ. ಹೊಸ ತೆರಿಗೆಗಳನ್ನು 
ಸದು (ಇ ಇದು ಕೆಲವೇ ಸಂದರ್ಭಗಳಲ್ಲಿ ಮಾತ್ರ); ಮಾಮೂಲು ತೆರಿಗೆಯ ಅಥವಾ ದಂಡದ ವಿನಾ 
ಯಿತಿ; ಸ್ಥಳೀಯ ಒಂದು ಬಲಾತ್ಕಾರದಿಂದ ಆಚರಣೆಗೆ ತಂದ ನ್ಯಾಯಬಾಹಿರ ಪದ್ಧತಿಗಳು, 
ರೂಢಿಗಳು ಮುಂತಾದುವುಗಳನ್ನು ಬಂ ದುಮಾಡುವುದು: ಸ್ಥಳೀಯ ಸಂತೆಗಳನ್ನು (ಪೇಟೆ) ಪ್ರಾರಂಭಿಸು 
ವುದು; ವ್ಯಾಪಾರವನ್ನು ಕುದುರಿಸುವುದಕ್ಕಾಗಿ ತೆರಿಗೆಗಳ ವಿನಾಯ್ತಿ: $ ಸಾರ್ವಜನಿಕ ಕುಂದುಕೊರತೆಗಳ 
ಪರಿಹಾರ; ವ್ಯವಸಾಯದ ಅಭಿವೃದ್ಧಿ ಭಾಗಿ ನೀರು ಸರಬರಾಜು ವಗೈರೆ ಏರ್ಪಾಟುಗಳು; ಘಡಗಳು, 
ದುರ್ಗಗಳು, ಕಣಿವೆಗಳಲ್ಲಿ ರಸ್ತೆಗಳ ನಿರ್ಮಾಣ; ಪಥಿಕಗೃಹ (ಮುಸಾಫರ್‌ ಖಾನ್‌)ಗಳ ನಿರ್ಮಾಣ 
ಇತ್ಯಾದಿ. ಕೆಲವು ಉದಾಹರಣೆಗಳಿಂದ ಈ ವಿಷಯವನ್ನು ಸ್ಪಷ್ಟಪಡಿಸಬಹುದು: ಬಿಜಾಪುರದಲ್ಲಿ 
ದೊರೆತ ಕ್ರಿ. ಶ. ೧೫೦೦ರ ಕಾಲ್‌ನಾಮಾ ಒಂದು ಬೀಳುಬಿಟ್ಟಿದ್ದ ಜಮೀನಿನಲ್ಲಿ ಕೆಲವು ನಿರ್ದಿಷ್ಟ ಪರಿಸ್ಥಿತಿ 
ಗಳಲ್ಲಿ ವ್ಯವಸಾಯಮಾಡುವ ಏರ್ಪಾಟಿನ ಬಗ್ಗೆ ತಿಳಿಸುತ್ತದೆ.28 ಕ್ರಿ. ಶ. ೧೫೧೩ರಲ್ಲಿ ರಾಯಚೂರಿನ 
ಹತ್ತಿರವಿರುವ ಮಾಲಿಯಾಬಾದ್‌ ಎಂಬಲ್ಲಿ ಸಾದರುಪಡಿಸಿದ ಶಾಸನವೊಂದರಲ್ಲಿ ಗ್ರಾಮಾಂತರ 
ಪ್ರದೇಶಗಳಲ್ಲಿ ವಾಸವಾಗಿರುವ ಕಿರಾಣಿ (ಚಿಲ್ಲರೆ) ಅಂಗಡಿಯವರು, ನೇಕಾರರು. ಗಾಣಿಗರು ಮತ್ತು 
ಇತರ ಕಸುಬಿನ ಜನರು ಕೊಡಬೇಕಾಗಿದ್ದ ತೆರಿಗೆಯ ವಿನಾಯ್ತಿ ಪ್ರಕಾರ ಈ ಮೇಲೆ ಕೊಡಬೇಕಾದ 
ತೆರಿಗೆ--ಪ್ರತಾಪ್‌, ಜಿತಾಲ್‌ ಆಥವಾ ಟಂಕಗಳಲ್ಲಿ ಎಷ್ಟು ಎಂಬುದನ್ನು ಘೋಷಿಸಲಾಗಿದೆ. ಬಲಾತ್ಕಾರ 
(ಬಿಟ್ಟಿ-ವಿಷ್ಟಿ)ದ ಕೂಲಿ, ಸರಕಾಣವಲ್ಲದ ವಸೂಲಿ, ಬೇಹುಕುಂ (ಬಗರ್‌ ಹುಕುಂ)ಜುಲ್ಮಾನೆ ವಸೂಲು 
ಮಾಡುವುದು ಮುಂತಾದುವುಗಳನ್ನು ಅದು ನಿಷೇಧಿಸುತ್ತದೆ. ಕೃಷಿ ಮಾಡಿದ ಹಾಗೂ ಖಾಲಿ 
ಬಿಟ್ಟಿರುವ ಜಮೀನಿನಲ್ಲಿ ಸಾಧ್ಯವಾದಷ್ಟು ಫಾಯದೆ ಪಡೆಯಲು ಜಾಸ್ತಿ ನಿಗಾ ವಹಿಸಬೇಕೆಂದೂ 
ಸಹ ತಿಳಿಸುತ್ತದೆ.26 ಬೆಳಗಾಂ ಜಿಲ್ಲೆಯ ರಾಮ್‌ ಎಂಬಲ್ಲಿ ಮುಸ್ತಫಾ ಖಾನ್‌ ಎಂಬವನು 
ಮುಸ್ತಫಾಬಾದ್‌ ಎಂಬ ಪೇಟೆಯನ್ನು ನಿರ್ಮಿಸಿ ಮೂರುವರ್ಷಗಳ ತನಕ ಆ ಮಾರುಕಟ್ಟೆಗೆ ಬರುವ 
ಹಣ್ಣಿನ ಮೇಲೆ ತೆರಿಗೆ ವಿನಾಯ್ತಿ ಕೊಟ್ಟನೆಂದು ೧೬೨೯ರ ಶಾಸನವೊಂದರಿಂದ ತಿಳಿದುಬರುತ್ತದೆ. 27 
ಕಲ್ಯಾಣಿಯಲ್ಲಿ ೧೫೮೬ರಲ್ಲಿ ಷಾಪುರ್‌ ಎಂಬ ಪೇಟೆಯನ್ನು (ಸಂತೆ ನಡೆವ ಅಥವಾ ವ್ಯಾಪಾರಮಾಡುವ 
ಸ್ಥಳ) ಕಟ್ಟಲಾಯಿತು.28 ಹದಿನೇಳನೆಯ ಶತಮಾನದ ಆದಿಭಾಗದಲ್ಲಿ ಕಲ್ಬುರ್ಗಿ ಜಿಲ್ಲೆಯಲ್ಲಿ 
ತ ಇತಿಬರ್‌ಪೊರ್‌ ಎಂಬ ಪೇಟೆಯನ್ನು ಸ್ಥಾಪಿಸಲಾಯಿತು.29 ; 
ರ್ವಜನಿಕರ ಉಪಯೋಗಕ್ಕಾಗಿ ಉದಾ ನವನಗಳನ್ನು ಬಿಡುವುದು, ಧಾರ್ಮಿಕ (ಪೂಜಾ) ಸ್ಥಳ 
ಗಳ ಕ ಅಥವಾ ಪಕ್ಕದಲ್ಲಿ ಅವುಗಳನ್ನು ಮಾಡಿಸಿ ದಾನಮಾಡುವುದು. ಕೆಲವು ವೇಳೆ ಕೆಲವರು 
ಖಾಸಗಿ ವ್ಯಕ್ತಿಗಳಿಗೂ ನತಯ ಗಳನ್ನು ಬಿಡುವುದೂ ಸಾಮಾನ್ಯವಾಗಿದ್ದಂತೆ ಕಂಡುಬರುತ್ತದೆ.30 
ವ್ಯವಸಾಯಾಭಿವೃದ್ಧಿ ಗಾಗಿ ಕೆಲವು ಕಾರ್ಯಕ್ರಮಗಳನ್ನು ಕೈಗೆತ್ತಿ ಕೊಂಡು ಸುಮಾರು ಮೂವತ್ತು ಬಿಘಾ 
ಜಮೀನನ್ನು ಬಹು ಶ್ರ ಮದಿಂದ ವ್ಯ ವಸಾಯ ಯೋಗ್ಯ ವಾಗಿ ಮಾಡಲಾಯಿತೆಂದೂ., ಇದಕ್ಕಾಗಿ ಕೊಳ 
ವೊಂದನ್ನು ನಿರ್ಮಿಸಿ, ಜನ ಜಾನುವಾರುಗಳಿಗೆ ಕೊನೆಗೆ ಆ ಮೂವತ್ತು ಬಿಫಾ ಜಮೀನನ್ನು ಆ 
ಕೊಳದ ಸಾಲಿಯಾನಾ ದುರಸ್ತಿಗೆ ಪಾಕೀಜು ವಗೈರೆಗಳಿಗಾಗಿ ಬಿಡಲಾಯಿತೆಂದೂ ಸಹ ತಿಳಿಸ ತ್ತದೆ. 31 


ಕನ್ನಡ ನಾಡಿನ ಅರಬ್ಬೀ ಮತ್ತು ಫಾರ್ಸೀ ಶಾಸನಗಳು ರ್ಶ 


ಮತ್ತೊಂದು ಶಾಸನದ ಪ್ರಕಾರ ಬೀಳು ನೀರಿಗೆ ಅಡ್ಡಲಾಗಿ ಕಟ್ಟಿದ್ದ ಏರಿಯೊಂದು ಒಡೆದು ಹೋಗಲು 

೧೫೭೯ರಲ್ಲಿ ಬಿದರೆಯ ಬರೀದ್‌ ಷಹನು ರಿಪೇರಿ ಮಾಡಿಸಿದನು. 8೭ ಮೈಸೂರಿನ ಹತ್ತಿರವಿರುವ 
ಈಗಿನ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಹತ್ತಿರವೇ ಟಿಪ್ಪುಸುಲ್ತಾನನು ಅಣೆಕಟ್ಟೆ ಕ್ಟಯೊಂದನ್ನು ಕಾವೇರಿ 
ನದಿಗೆ ಅಡ್ಡಲಾಗಿ ಕಟ್ಟಸಿ, ಅದರ ನಾಲೆಗಳಿಂದ ನೀರಾವರಿಯಾಗುವ ಜಮೀನಿನ ಒಡೆತನವನ್ನು ರೈತರು 
ಖಾಯಮ್ಮಾ ಗಿ ಆನುಭವಿಸಬಹುದೆದೂ ಉತ್ಪತ್ತಿಯಲ್ಲಿ ಮೂರನೆಯ ಒಂದು ಭಾಗವನ್ನು ಸಹ ಅವರೇ 
ಇಟ್ಟುಕೊಳ್ಳಿ ಬಹುದೆಂದೂ ಅಪ್ಪಣೆಯಿತ್ತನೆಂದು ಈಗಲೂ ಅಲ್ಲಿರುವ ಶಾಸನದಿಂದ ತಿಳಿದುಬರುತ್ತದೆ.33 
ಧಾನ. pen ಕಣಜಗಳನ್ನು ಕಟ್ಟಿಸಿದೂ ಸಹ ಶಾಸನಗಳಿಂದ ಗೊತ್ತಾಗುತ್ತದೆ.34 


ಜನಿಕ ಆಡಳಿತಕ್ಕೆ ಸಂಬಂಧಿಸಿದ ಮತ್ತೆ ಕೆಲವು ಶಾಸನಗಳಲ್ಲಿ ಆಗಿನ ಕಾಲದ ಸಾಮಾಜಿಕ 
ಸಿ ತಿಗ ಟಾ ಬಗೆಗೂ ನಮಗೆ ಸ್ವ ಸ್ವಲ್ಪ ಮಾಹಿತಿ ಸಿಗುತ್ತದೆ. ಬಿಜಾಪುರದ ಅದಿಲ್‌ ಷಾಹಿ. ಶಾಸನ 
ವೊಂದ ಲಿ ಕೆಲವು ಜನಾಂಗ (ಕೋಮು ಅಥವಾ ಪಂಗಡ)ಗಳು ಸೈನ್ಯದಲ್ಲಿ ಕಡ್ಡಾಯವಾಗಿ ಸೇವೆ 
ಸಲ್ಲಿಸಬೇಕಾಗಿತ್ತೆಂಬ ಸೂಚನೆಯಿದೆ. ಒಮ್ಮೆ ನಾಯಿಂದ ಕೋಮಿನವರು ಅದಿಲ್‌ ಷಹನಲ್ಲಿಗೆ ನಿಯೋಗ 
ಹೋದರು. ಆಗ ಅವರಿಗೆ ಸೈನ್ಯದಲ್ಲಿ ಕಡ್ಡಾ ಯ ಸೇವೆ ಸಲ್ಲಿಸಬೇಕಾದ ನಿಯಮದಿಂದ ವಿನಾಯ್ತಿ 
ದೊರಕಿದುದಲ್ಲದೆ " ಬರದ್‌' "ಕಲ್ಮೇವ' ಮುಂತಾದ ದಂಡ, ತೆರಿಗೆಗಳಿಂದಲೂ ಮುಕ್ತಿ 
ದೊರೆಯಿತು. ಬೀದರ್‌ ರಾಜ್ಯದಲ್ಲಿ ಇಂತಹ ನಿಯಮವಿರಲಿಲ್ಲ. ಪರ್ಷಿಯಾ (ಖೊರಾಸಾನ್‌) 
ದಲ್ಲಿಯೂ ಇಂತಹ ಪದ್ಧತಿಯಿರಲಿಲ್ಲ.38 ಕ್ರಿ. ಶ. ೧೫೭೦ ರಿಂದ ೧೬೫೩ರ ತನಕ ಹೊರಟ ರಾಜ 
ಶಾಸನಗಳಲ್ಲಿ ಕನಿಷ್ಠಪಕ್ಷ ನಾಲ್ಕೈದರಲ್ಲಾದರೂ ಸಹ "ನಿಪುತ್ರೆಕ್‌' (ಅಪ್ಪ ತ್ರತ್ವ) ಎಂಬ ಅನ್ಯಾಯ 
ವಾದ ಪದ್ಧತಿಯೊ ದನ ಸ್ನ ರದುಪಡಿಸಲು ಅದಿಲ್‌ ಷಾಹಿ ಸುಲ್ತಾನರು ಪ್ರಯತ್ನಿಸಿದುದು ಕಂಡು 
ಬರುತ್ತದೆ. ಈ ನಿಪು ತ್ರಕ್‌ ಪ ದ್ವತಿಯು ಉತ್ತರ ಕರ್ನಾಟಕ ಮತ್ತು ಕೊಂಕಣದಲ್ಲಿ ಪ್ರಚಾರದಳ್ಳಿತ್ತು. 
ಇದರ ಪ್ರಕಾರ ಮಗನಿಲ್ಲದೆ ಮರಣ ಹೊಂದಿದ ವ್ಯಕ್ತಿಯೊಬ್ಬರ ಆಸ್ತಿ ಪಾಸ್ತಿ ಯು ಸ್ಪ ಸ್ಥ ಳೀಯ ಅಧಿಕಾರಿ 
ಗಳ ಬಾಯಿಗೆ ಹೋಗುತ್ತಿತ್ತು. ಹೆಣ್ಣು ಮಕ್ಕ ೪ಗಾಗಲೀ “ಹತ್ತಿ ರದ ನೆಂಟರಿಗಾಗಲೇ ಇದರ ಹಕ್ಕು 
ದಕ್ಕುತ್ತಿರಲಿಲ್ಲ. ಕೆಲವು ಕಡೆ ಇದು ಎಲ್ಲಾ ಕೋಮಿನವರಿಗೂ ಮತ್ತೆ ಕೆಲವು ಕಡೆ ಕೆಲವೇ ಕೋಮಿ 
ನವರಿಗೂ ಅನ್ವ ಯವಾಗುತ್ತಿತ್ತು. ಒಂದು ಕಡೆ ಇದು ಅಕ್ಕಸಾಲಿ ಗರಿಗೆ ಅನ್ವ ಯಿಸಿದರೆ ಮತ್ತೊಂದು 
ಕಡೆ ಬಣ ಸ; ಅಕ್ಕಸಾಲಿಗರು, ಖತ್ತಿ ಯ (ಕ್ಷತ್ರಿಯ) ಬಾ “ತೋಮಟಿಗಳು ಮತ್ತು 
ವೈಶ್ಯರಿಗೆ ಅನ್ವ ಜಸ ತಿಳಿದುಬರುತ್ತದೆ. ಪದೇ ಪದೇ ಅದಿಲ್‌ ಷಾಹಿ ಸುಲ್ತಾ ನರು ಇದರ 
ರದ್ದಿಗೆ ಫ ಘಾ (ಶಾಸನ) ಹೊರಡಿಸಿದರೆಂದರೆ ಸ ಸ್ಸ ಳೀಯ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇದನ್ನು 
ಜಾರಿಯಲ್ಲಿ ಟ್ಟಿದ್ರರೆಂಬುದು ಗೊತ್ತಾಗುತ್ತದೆ. ಇದೇ ರೀತಿ ಹೆಂಗಸರನ್ನೂ ಗಂಡಸರನ್ನೂ ಜೀತದ 
ಆಳುಗಳನ್ನಾಗಿ ಈ ಜಾತಿಯ ಜನರು ಇಟ್ಟು ಕೊಳ್ಳುತ್ತಿದ್ರ ಪದ್ಧ ತಿಯಿದ್ದುದೂ36 ಮತ್ತು ಕೆಲವು 
ಅಪರಾಧಗಳಿಗಾಗಿ ಜನರನ್ನು ಜಾತಿಯಿಂದ ಸಮಾಜ ದಿಂದ ಹೊರಹಾಕುತ್ತಿ ದ್ವುದೂಕಿ? ರೂಢಿ 


ಯಲ್ರಿತ್ತೆ ೦ದು ಈ ಶಾಸನಗಳಿಂದ ವ್ಯ ಕ್ವ ವಾಗುತ್ತ ದೆ. 


ದಾನ ಶಾಸನಗಳ ಅಥವಾ ರಾಜಾಜ್ಞೆ ಗಳ ಅವಿಭಾಜ್ಯ ಅಂಗವಾಗಿದ್ರ ದಾನರಕ್ಷಣೆ, ಅದರಿಂದ 
ಬರುವ ಸತ,ಲ ಮತ್ತು ದತ್ತಾ ಪಹಾರದಿಂದ. ಆಗುವ ಹಾನಿ, ಪಾಪ ಮುಂತಾದುವುಗಳನ್ನು ತಿಳಿಸುವ 
ಭಾಗದಲಿ ಆಗಿನ ಕಾಲದ ಸುಲ್ತಾನರುಗಳ, ಅವರ ಸರದಾರರುಗಳ ಅಧಿಕಾರಿಗಳ ವರ್ತನೆ, ವರ್ಗ 
ದ್ವೇಷಾಸೂಯೆಗಳು. ಧಾರ್ಮಿಕ ಕ್ಷೇತ್ರಗಳು, ನದೀತೀರದ ಸ್ಥಳಗಳು, 
ಮುಂತಾದುವುಗಳ ಪಾವಿತ್ರ್ಯದ ವಿಚಾರ, ದತ್ತಾ ಪಹಾರದಲ್ಲಡಗಿರುವ 
ಪಪುಣ್ಯಗಳಲ್ಲಿ ವಿಶ್ವಾಸ ಮುಂತಾದ ವಿಚಾರಗಳು ತಿಳಿದುಬರುತ್ತದೆ. 


ಅಥವಾ ಜಾತೀಯ ಭಾವನೆ, 
ಮಸೀತಿಗಳು, ಮಂದಿರಗಳು 
ದ್ವೇಷ ಅಥವಾ ಸ ಸ್ವಾರ್ಥ, ಪಾ 
ಸ ಶಿಲಾಶಾಸನಮೊಂದರಲ್ಲಿ ಜಯ್‌ಶೆಟ್ಟಿ ಎಂಬಾತನ ಜಮೀನನ್ನು ಸ್ಥಳೀಯ 
ಕಾರಂಜಿ (ಕೆರೆ)ಗಾಗಿ ಸ ಸ್ಥಳೀಯ ಅಧಿಕಾರಿಗಳು ಮಹಜರು ಮಾಡಿ ಬಿಟ್ಟುಕೊಟ್ಟ ಅಪೂರ್ವ ವಿಚಾರವು 
ತಿಳಿದುಬರುತ್ತದೆ. ೧೫೮೫ರಲ್ಲಿ ಸಾರ್ವಜನಿಕರ ರಾ ಅತಿಥಿಗೃ 'ಹವೊಂದನ್ನು ಕಟ್ಟಿಸಿದ 
ವಿಚಾರವೂ ಇದರಿಂದ ಗೊತ್ತಾ ಗುತ್ತೆದೆ.37 ಜಮೀನು ದಾನವು “ಸ್ಪಪ್ರೇರಣೆಯಿಂದಾದುದೇ ಅಥವಾ 


೬೦ ಮಾನವಿಕ ಕರ್ಣಾಟಕ 
ಇಲವೇ ಎಂಬುದು ಮಾತ್ರ ಸ್ಪಷ್ಟವಾಗಿಲ್ಲ. ಕೆಲವು ಶಾಸನಗಳಲ್ಲಿ ಸ್ಮ ಳನಾಮಗಳ ವಿವರಣೆ, ಹಳೆಯ" 
ಹೆಸರಿಗೆ ಬದಲಾಗಿ ಇಟ್ಟ ಹೊಸ ಹೆಸರು ಇತ್ಯಾದಿಗಳಿವೆ. ಇಬ್ರಾಹಿಂ-ಇತಿಬರ್‌ಪುರ್‌, ಮುಸ್ತಫಾಬಾದ್‌ 
(ರಾಯ್‌ಬಾಗ್‌), ಮುಹಮ್ಮದ್‌ಪುರ್‌ (ಬಿಜಾಪುರ್‌), ಮುಹಮ್ಮದ್‌-ನೂರ್‌ (ಕರ್ನೂಲ್‌) ಇವು 
ಕೆಲವು ಉದಾಹರಣೆಗಳು. ಗುಲ್‌ಬರ್ಗ (ಕಲ್ಬುರ್ಗಿ) ಬಿಜಾಪುರ, ಗುಲ್‌ಸೀರಾಮ್‌, ಸಾಗರ, ಗೋಗಿ ' 
ಮುಂತಾದ ಸ್ಥಳಗಳ ಕೆಲವು ಶಾಸನಗಳಲ್ಲಿ ಪ್ರಸಿದ್ಧ ಧಾರ್ಮಿಕ ವ್ಯಕ್ತಿಗಳ ಹೆಸರನ್ನು ತಿಳಿಸಲಾಗಿದೆ. 
ಧಾರ್ಮಿಕ ಅಥವಾ ಲೌಕಿಕ ಉಪಯೋಗಕ್ಕಾಗಿ ದಾನ ಮಾಡುವುದು, ಕೆರೆ ಕಟ್ಟಿ ಬಾವಿ ಕೊಳ 
ಮುಂತಾದುವುಗಳ ನಿರ್ಮಾಣ. ಮುಸಾಫರ್‌ಖಾನೆ, ಸರಾಯ್‌ ಮುಂತಾದುವುಗಳನ್ನು ಕಟ್ಟಿಸುವುದು" 
ಭಾಗಶಃ ಆಡಳಿತಗಾರರ ಕೆಲಸವಾಗಿತ್ತೆಂಬ ಸೂಚನೆಯೂ ಸಹ ಕೆಲವು ಶಾಸನಗಳಲ್ಲಿದೆ.38 ಬಿಜಾಪುರ 
ದಲ್ಲಿಕ್ರಿ.ಶ. ೧೬೫೧-೫೨ರಲ್ಲಿ ಅಫ್ಜಲ್‌ ಖಾನ್‌ ಎಂಬವನು ಕಟ್ಟಿಸಿದ ಗೋಪುರಾಕಾರದ ನೀರಿನ ಟ್ಯಾಂಕು 
ಗಳು ಅಥವಾ ಇಬ್ರಾಹಿಂ ಅದಿಲ್‌ ಷಹನ ರಾಣಿ ತಾಜ್‌ಸುಲ್ತಾನ್‌ ಎಂಬವಳು ಕಟ್ಟಿಸಿದ ದೊಡ್ಡ 
ಕಲ್ಯಾಣಿ ಇವುಗಳಿಗೆ ಸಂಬಂಧಿಸಿದ ಶಾಸನಗಳನ್ನು ಇಲ್ಲಿ ಹೆಸರಿಸಬಹುದು.39 ಮೇಲೆ ಹೇಳಿದ ದೊಡ್ಡ 
ಕಲ್ಯಾಣಿಯ ಶಾಸನದಲ್ಲಿ ಇಂತಹ ಕಡೆಗಳಲ್ಲಿ ಬಡ ಬಗ್ಗರು ತಂಗಲು ಅಥವಾ ಸ್ನಾನ ಪೂಜಾದಿಗಳಿಗೆ 
ಬಂದವರು ವಿಶ್ರಮಿಸಿಕೊಳ್ಳಲು ಮಂಟಪಗಳಿರುವುದು ಸೂಚಿತವಾಗಿದೆ. 
ಬಿಜಾಪುರ ಜಿಲೆಯ ಹಲಸಂಗಿಯ ಶಾಸನದಲ್ಲಿ ಅಲ್ಲಾಉದ್‌-ದೀನ್‌ ಅಹ್ಮದ್‌ ಷಹನ ಕಾಲದಲ್ಲಿ 
ಬಹಮನಿ ರಾಜ್ಯದ ಎಲ್ಲೆಯ ಸೂಚನೆಯಿರುವುದನ್ನು ಈ ಮೊದಲು ಸೂಚಿಸಲಾಗಿದೆ. ಗುಲಬರ್ಗಾ 
(ಕಲಬುರ್ಗಿ) ಜಿಲ್ಲೆಯ ಮತ್ತೊಂದು ಶಾಸನದಲ್ಲಿ (ಸುಮಾರು ಇದೇ ಕಾಲದಲ್ಲಿ) ಬಹುಶಃ ರಾಜಧಾನಿ 
೦ದಲೋ ಅಥವಾ ಮತ್ತಾವುದೋ ಪ್ರಮುಖ ಸ್ಥಳದಿಂದಲೋ ೨೮೬ ಕ್ರೋಶಗಳ ದೂರವನ್ನು 
ಸೂಚಿಸಲಾಗಿದೆ.40 ಬೆಳಗಾಮಿನ ನಾಲ್ಕು ಶಾಸನಗಳು ಅಲ್ಲಿಯ ಜಾಮಿ ಮಸೀದಿಗೆ ಬಿಟ್ಟ ವ್ಯವಸಾಯದ 
ಭೂಮಿಯ ಚಕ್ಕುಬಂದಿಯ ವಿವರವನ್ನೀಯುತ್ತವೆ.41 


ತೆರಿಗೆಯ ದರಗಳು ಅಥವಾ ಭತ್ಯೆಯ ತಪಶೀಲುಗಳನ್ನು ಕೊಡುವ ಶಾಸನಗಳೂ, ಕಟ್ಟಡ ' 
ಮುಂತಾದುವುಗಳನ್ನು ಕಟ್ಟಿಸಲು ತಗುಲಿದ ವೆಚ್ಚ ಮುಂತಾದುವುಗಳನ್ನು ಸೂಚಿಸುವ ಶಾಸನಗಳೂ 
ಆಗಿನ ಕಾಲದ ಆರ್ಥಿಕ ಸ್ಥಿತಿಗತಿಯ ಚಿತ್ರವನ್ನು ಸ್ಪಲ್ಪಮಟ್ಟಿಗೆ ನಮ್ಮ ಮುಂದೆ ಇಡುತ್ತವೆ. ಕ್ರಿ. ಶ. 
೧೫೫೯ರ ಬಿಜಾಪುರದ ಶಾಸನವೊಂದು ಮುಪದ್ವೀನನಿಗೆ ಒಂದು ಟಂಕ, ಇಮಾಮ ಮತ್ತು ಸೇವಕ 
(ಫರಾಶ್‌)ನಿಗೆ ಆರು ಜಿಕಾನಿ ವೇತನವೆಂದು ಸೂಚಿಸುತ್ತದೆ.42 ಕ್ರಿ. ಶ. ೧೫೮೦ರ ಮತ್ತು ೧೫೮೬ರ 
ಶಾಸನಗಳಲ್ಲಿ ಕೋಟೆಗೋಡೆ ಮತ್ತು ಮಸೀತಿಯೊಂದನ್ನು ಕಟ್ಟಿಸಲು ತಗುಲಿದ ಖರ್ಚು ಕ್ರಮವಾಗಿ 
ಆರು ಸಾವಿರ ಮತ್ತು ಒಂದು ಸಾವಿರ ಹೊನ್ನುಗಳು ಎಂಬುದಾಗಿ ತಿಳಿದುಬರುತ್ತದೆ.4 ಹದಿನಾರನೆಯ 
ಶತಮಾನದಲ್ಲಿ ಖವ್ವಾಸ್‌ ಖಾನ್‌ ಎಂಬುವನು ಬಿಜಾಪುರದ ಹತ್ತಿರ ಕಟ್ಟಿಸಿದ ಭಾರೀ ಅಣೆಕಟ್ಟೆಯೊಂದಕ್ಕೆ 
ಐವತ್ತು ಸಾವಿರ ಹೊನ್ನುಗಳು ಖರ್ಚಾಯಿತೆನ್ನಲಾಗಿದೆ.44 

ಅಳತೆಗೆ ಸಂಬಂಧಿಸಿದ ನಿತನ್‌, ಚವಾರ್‌, ಬಿಘಾ, ಗಜ್‌, ಸೌರಸ್‌ಗಜ್‌ ಎಂಬ ಶಬ್ದಗಳೂ 
ನಾಣ್ಯಗಳಿಗೆ ಸಂಬಂಧಿಸಿದ ಹೊನ್‌, ಪ್ರತಾಪ್‌, ಟಂಕ, ಜಿಕಾಣಿ ಮತ್ತು ಜಿತಾರ್‌ ಎಂಬ ಶಬ್ದಗಳೂ 
ರೂಢಿಯಲ್ಲಿದುವು. 48 

ಸಾಹಿತ್ಯ ಚರಿತ್ರೆ ಮತ್ತು ಕಲೆಗಳ ಇತಿಹಾಸ ರಚನೆಗೂ ಸಹ ಈ ಕಾಲದ ಅರಬ್ಬೀ ಹಾಗೂ 
ಪರ್ಷಿಯಾ ಭಾಷೆಯ ಶಾಸನಗಳು ಬಹುಮಟ್ಟಿಗೆ ಉಪಯುಕ್ತವಾಗಿವೆ. ಪದ್ಯರೂಪದಲ್ಲಿ ಬರೆದಿರುವ ' 
ಶಾಸನಗಳಲ್ಲಿ ಕವಿಗಳ ಹೆಸರುಗಳು ಉಳಿದುಬಂದಿವೆ. ಇವರಲ್ಲಿ ಪರ್ಷಿಯಾ ಭಾಷೆಯ ಕವಿಗಳೇ 
ಹೆಚ್ಚು. ಒಬ್ಬಿಬ್ಬರು ಅರಬ್ಬೀ ಕವಿಗಳೂ ಇದ್ದಾರೆ. ಬಹಮನೀ ಸುಲ್ತಾನರ ಕಾಲದಲ್ಲಿ ಫರೀದ್‌, 
ನಾದಿಮ್‌, ಮುಹಮ್ಮದ್‌, ಜಮಾಲ್‌ಉದ್‌-ದೀನ್‌-ಮಫ್ಲಿ ಮುಂತಾದವರು; ಅದಿಲ್‌ ಷಾಹಿ 
ಸುಲ್ತಾನರ ಕಾಲದಲ್ಲಿ ನೂರ್‌, ಮುಬಾರಿಜ್‌, ಅಫಾರಿನ್‌, ಅಮೀನ್‌, ಅಬುಲ್‌ಖಾಸಿಂ ಲಾರಿ, 
ದಾಬಿರ್‌ ಮುಂತಾದವರೂ; ಬರೀದ್‌ ಷಾಹಿ ಸುಲ್ತಾನರ ರಾಜ ಕೈ ಸೇರಿದ್ದ ಅಫ್‌ದಲಿ ಎಂಬಾತನೂ 


$ 
ಮೊಘಲರ ಮತ್ತು ಇತರ ಚಿಕ್ಕ ಪುಟ್ಟ ಸುಲ್ತಾನರ ಅಥವಾ ರಾಜರ ಕಾಲದಲ್ಲಿ ಫಯದ್‌, ಅಬೀದ್‌, 


ಕನ್ನಡ ನಾಡಿನ ಅರಬ್ಬೀ ಮತ್ತು ಫಾರ್ಸೀ ಶಾಸನಗಳು ೬೧ 


ಬಾದ್‌ಷಾ, ಮೊಹಿಯದ್‌-ದೀನ್‌ ಮುಂತಾದವರೂ; ಟಿಪ್ಪುವಿನ ಕಾಲದಲ್ಲಿ ಮೀರ್‌ ಹುಸೇನ್‌ ಅಲಿ, 
ಗುಲಾಮ್‌ ಹುಸೇನ್‌, ಸಯೀದ್‌ ಷೇರ್‌ ಅಲ್‌ ಜಫಾರಿ ಮತ್ತು ಷಾಹಿರ್‌ ಎಂಬುವರೂ ಮುಖ 
ರಾದ ಕವಿಗಳಾಗಿದ್ದಾರೆ. ಬಿಜಾಪುರದ ಸುಲ್ತಾನನಾದ ಅಲಿ ಅದಿಲ್‌ ಷಹನು ರಚಿಸಿದ ಪರ್ಷಿಯಾ 
ಭಾಷೆಯ ಕವಿತೆಯೊಂದು ಶಾಸನವೊಂದರಲ್ಲಿ ಇಂದಿಗೂ ಸುರಕ್ಷಿತವಾಗಿದೆ.46 

ಇದೇ ಸಂದರ್ಭದಲ್ಲಿ ೧೬-೧೭ನೇ ಶತಮಾನದಲ್ಲಿ ದಖನಿ ಎಂದು ಪ್ರಸಿದ್ಧವಾಗಿದ್ದ ಹಳೆಯ 
ಉರ್ದು ಭಾಷೆಯ ಮಾದರಿಯಲ್ಲಿ ಎರಡು ಶಾಸನಗಳಲ್ಲಿ ದೊರಕಿರುವುದನ್ನು ನಾವು ಗಮನಿಸಬಹುದು. 
ಇವುಗಳಲ್ಲೊಂದು ಹದಿನೈದು ಪದ್ಯಗಳ ಕವಿತೆಯನ್ನೊಳಗೊಂಡಿದೆ. ಮತ್ತೊಂದರಲ್ಲಿ ಎರಡು ಸಾಲಿನ 
ಒಂದೇ ಒಂದು ಪದ್ಯ್ಮವಿದೆ.4? ಸ್ಥಳೀಯ ಭಾಷೆಗಳ ಅನೇಕ ಶಬ್ದಗಳೂ ಈ ಶಾಸನಗಳಲ್ಲಿ ಮಧ್ಯೆ 
ಮಧ್ಯೆ ಕಂಡುಬರುವುದು ಭಾಷಾ ಶಾಸ್ತ್ರದ ದೃಷ್ಟಿಯಿಂದ, ಅದರಲ್ಲೂ ಕನ್ನಡ ಮತ್ತು ಇತರ ಭಾಷೆಗಳಲ್ಲಿ 
ಎಷ್ಟರ ಮಟ್ಟಿಗೆ ಕೊಳು-ಕೊಡಿಗೆ ನಡೆದಿದೆಯೆಂಬುದನ್ನು ಅಭ್ಯಸಿಸಲು ಸಹಾಯಕವಾಗಿದೆ. ಉದಾ 
ಹರಣೆಗೆ ನಾವು ಈ ಮುಂದಿನ ಕೆಲವು ಶಬ್ದಗಳನ್ನು ಗಮನಿಸಬಹುದು. ' ದಟ್‌, ಸುತರ್‌, ನಿತನ್‌, 
ಬಾಯಿನ್‌, ಬಾವಿನ್‌, ಮಹಜನ್‌, ಬಲೋತಿಯನ್‌, ಭಂಜ್‌, ಲಾಡ್ನಿ, ನಗನ್‌, ಘಗನ್‌, ಮುಲ್ಲಿ ಶೆ 
ಸವಾಯ್‌. ಕನರ, ಪರ್‌ಕೋಟ, ದಿಡ್ಡಿ, ಚವಾರ್‌, ಕರಂಜ (ಪರ್ಷಿಯಾ ಭಾಷೆಯ ಕಾರಿಜ್‌ ಎಂಬುದರ 
ಅಪಭ್ರಂಶ), ಕಾಕ, ಪೇಟ್‌, ಪೇಂಟ್‌. ನಾಡ್‌ ಇತ್ಯಾದಿ. 


ಕೆಲವು ಶಾಸನಗಳು ಯಾವ ಯಾವ ಸ್ಥಳಗಳಲ್ಲಿ ಎಷ್ಟೆಷ್ಟರಮಟ್ಟಿಗೆ ಕನ್ನಡ ಅಥವಾ ಮರಾಠೀ 
ಭಾಷೆ ಬಳಕೆಯಲ್ಲಿತ್ತೆಂಬುದನ್ನು ಅರಿತುಕೊಳ್ಳಲು ಸಹಾಯಕವಾಗಿವೆ. ದ್ವಿಭಾಷಾ ಶಾಸನಗಳು, ಒಂದು 
ಸಂದರ್ಭದಲ್ಲಿ ತ್ರಿಭಾಷಾ ಶಾಸನ ಸಿಕ್ಕಿರುವುದು ಇನ್ನೂ ಕುತೂಹಲಕಾರಿಯಾಗಿದೆ. ಅಂತೂ ಪರ್ಷಿಯಾ 
ಭಾಷೆ ಮಾತ್ರ ಅವುಗಳಲ್ಲೊಂದು ನಿಯತವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಿರಿಗುಪ್ಪದಲ್ಲಿ ದೊರೆತ 
ಶಾಸನವೇ ಈ ಅಪೂರ್ವವಾದ ತ್ರಿಭಾಷಾಶಾಸನ. ಬಿಜಾಪುರದಲ್ಲಿ ದೊರಕಿರುವ ದ್ವಿಭಾಷಾ ಶಾಸನ 
ವೊಂದರಲ್ಲಿ ಎರಡನೆಯ ಭಾಷೆ ಮರಾಠಿ. ಇದರ ಕಾಲ ೧೬೫೨. ಈ ಶಾಸನಗಳು ಆಗ ಬಳಕೆಯಲ್ಲಿದ್ದ 
ಸ್ಥಳೀಯ ಭಾಷೆಗಳ ಮಾದರಿಗಳನ್ನೊದಗಿಸುತ್ತವೆ. ದ್ವಿಭಾಷಾ ಶಾಸನಗಳಲ್ಲಿ ಹೆಚ್ಚಿನವು ಪರ್ಷಿಯನ್‌ 
ಮತ್ತು ಕನ್ನಡ ಭಾಷೆಯವು. ಕನ್ನಡ ನಾಡಿನಲ್ಲಿ ಆಳಿದ ಕದಂಬ, ಗಂಗ, ಚಾಲುಕ್ಕ, ಹೊಯ್ಸಳ ಮತ್ತು 
ವಿಜಯನಗರ ಅರಸುಗಳು ಸಂಸ್ಕೃತ-ಕನ್ನಡ (ದ್ವಿಭಾಷಾ) ಶಾಸನಗಳನ್ನು ಹೊರಡಿಸಿದಂತೆ ಮುಸಲ್ಮಾನ 
ಸುಲ್ತಾನರೂ ಸಹ ಸ್ಥಳೀಯ ಜನರಿಗೆ ರಾಜಾಜ್ಞೆಗಳು ಅರ್ಥವಾಗಲೆಂದು ಪರ್ಷಿಯನ್‌ ಮತ್ತು 
ಕನ್ನಡ ಈ ಎರಡು ಭಾಷೆಗಳಲ್ಲೂ ಶಾಸನಗಳನ್ನು ಬರೆದಿದ್ದಾರೆ.49 

ಲೇಖನಕಲೆಯ (ಕ್ಯಾಲಿಗ್ರಫಿ) ದೃಷ್ಟಿಯಿಂದಲೂ ಸಹ ಈ ಶಾಸನಗಳ ಮೌಲಿಕತೆ ಪ್ರಶಂಸಾರ್ಹ 
ವಾಗಿದೆ. ಕೆಲವು ಶಾಸನಗಳಂತೂ ಕಲ್ಲಮೇಲೆ ಕೊರೆವ ಕಲೆಯಲ್ಲಿ ಅನ್ಯಾದೃಶವಾಗಿವೆ. ಈ ಶಾಸನ 
ಗಳಲ್ಲಿ ಈ ಕೆಳಗಿನ ಕೆಲವರು ಕುಶಲಿ-ಲೇಖಕರ ಹೆಸರುಗಳು ಉಳಿದುಕೊಂಡಿವೆ: ಮುಹಮ್ಮದ್‌ ಬಿನ್‌ 
ದಿಯಾ (೧೩೨೩, ಕುತ್‌ಬ್‌ (೧೩೩೩), ಮುಘತ್‌ ಅಲ್‌-ಕಾರಿ ಅಶ್‌-ಶಿರಾಜಿ (ಸು. ೧೪೨೫), ಮಿರಾಕ್‌ 
ಹಿರೇವಿ (೧೫೧೭), ಕಾದಿ ನಿಜಾಂ ದವ್ವಾನಿ (೧೫೧೮), ಹಾಜಿ ಹುಸೇನ್‌ (೧೫೨೯), ಹಾಫಿಜ್‌ ನಿಜಾ 
ಮುದ್‌ ದೀನ್‌ (೧೫೩೬-೩೭), ಕಾದಿ ಇಸ್ಮಾಯಿಲ್‌ (೧೫೭೭-೭೮), ಖ್ವಾಜಗಿ ಶಿರ್ವಾನಿ (೧೫೭೯), 
ಹಿದಾಯತ್‌ ಉಲ್ಲಾಹ್‌ (೧೫೮೧), ಕರೀಮುದ್‌ ದೀನ್‌ ಅಲಿ (೧೫೮೩), ಅಬುತಾಲಿಬ್‌ ಜಾರಿನ್‌ 
ಕಲಾಂ (೧೫೯೦), ಅಬುಲ್‌ ಕಾಸಿ ಲಾರಿ (೧೬೦೧-೦೨), ಫದ್‌ಲುಲ್ಲಾಹ್‌ನ ಮಗ ಹುಸೇನ್‌ 
(೧೬೩೯-೪೦), ಅಫ್‌ದಲ್‌ ಖಾನಿ ಲೇಖಕ ಹಾಜಿ ಇಷಾಕ್‌ (೧೬೫೨), ಅಬ್ದುಲ್‌ ಅಜೀಜ್‌ 
(೧೬೩೩-೩೪), ಮತ್ತು ನಕಿ ಅಲ್‌ಹುಸೇನಿ (೧೬೭೧), ಇವರಲ್ಲಿ ಕೆಲವರಂತೂ ವಿಶ್ವದ ಯಾವ 
ಕುಶಲ ಬರೆಹಗಾರನಿಗೂ ಹೆಗಲೆಣೆಯಾಗಿ ನಿಲ್ಲಬಲ್ಲರು. ಬಿದರೆಯ ಸಮಾಧಿ ಶಾಸನವೊಂದರಲ್ಲಿ 
ಖತತ್‌ಖಾನ್‌ ಎಂಬ ಬಿರುದುಳ್ಳೆ ವ್ಯಕ್ತಿಯ ಹೆಸರು ಕಂಡುಬರುತ್ತದೆ.50 ಬಹಮನೀ ವಂಶದ ಸುಲ್ತಾನ 
ಮಹಮೂದ್‌ ಷಹನು ಪ್ರಸಿದ್ಧ ಅಕ್ಷರ ಶಿಲ್ಪಿ ಆಗಿದ್ದನೆಂಬುದು ಅಜರಾಮರವಾಗಿ ಉಳಿದು ಬಂದಿರು 
ವುದು ಬಿದರೆಯ ಮತ್ತೊಂದು ಶಾಸನದಿಂದ.51 ಇನ್ನೂ ಇಂತಹ ಹಲವಾರು ಸುಂದರ ಲಿಪಿಕಾರರು 


ಮಾನವಿಕ ಕರ್ಣಾಟಕ 


೬೨ 


ಇದ್ದರೆಂಬುದು ಶಾಸನಗಳ ಬರವಣಿಗೆಗಳಿಂದ ಗೊತ್ತಾಗುವುದಾದರೂ ಅವರ ಹೆಸರುಗಳು ಮಾತ್ರ 
ಛಿಲ್ಲದಿರುವುದು ಒಂದು ದೌರ್ಭಾಗ್ಯ ಅಂಶವೇ ಸರಿ. 
ಕನ್ನಡ ನಾಡಿನ ಅರಬ್ಬೀ ಮತ್ತು ಪರ್ಷಿಯಾ ಶಾಸನಗಳಿಂದ ಷುಹುರ್‌ ಶಕೆಯೆಂಬ ಒಂದು 
ನಾ ಈ ಪದ್ಧತಿಯೂ ರೂಢಿಯಲ್ಲಿತ್ತೆಂಬುದು ಗೊತ್ತಾಗುತ್ತದೆ. ಇತ್ತೀಚೆಗೆ ಕೆಲವರು 
ವಿಮರ್ಶಕರು ಇದು ಒಂದು ಸ್ವತಂತ್ರ ಶಕೆಯೇ ಅಲ್ಲವೆಂದೂ ಸಹ ಸಂದೇಹ ವ್ಯಕ್ತಪಡಿಸಿದ್ದಾರೆ.52 
ಆದರೆ ಬಿದರೆ, ಬಿಜಾಪುರ, ರಾಯ್‌ಚೂರು, ಕಲ್‌ಬುರ್ಗಿ, ಯದುಗಿರಿ ಮುಂತಾದ ಹಲವಾರು ಕಡೆಗಳಲ್ಲಿ 
ಸುಮಾರು ಹನ್ನೆರಡು ಶಾಸ ನಗಳಲ್ಲಿ ಷುಹುರ್‌ ಮತ್ತು ಹಿಜ್ರಾ ಈ ಎರಡು ಶಕೆಗಳನ್ನು ಉಪಯೋಗಿಸ 
ಲಾಗಿದೆ.53 "ಆದರೆ ಆ ಬಗ್ಗೆ ವಿವರವಾದ ಚರ್ಚೆಗೆ ಇಲ್ಲಿ ಅವಕಾಶವಿಲ್ಲ. ಟಿಪ್ಪು ಸುಲ್ತಾನನು ಉಪ 
ಯೋಗಿಸಿದ ಮೌಲೂದಿ ಶಕೆ ಎಂಬುದು ಆತನ ಅನೇಕ ಶಾಸನಗಳಲ್ಲಿ ಕಂಡುಬರುತ್ತದೆ. ಆತನ 
ಕೆಲವು ಶಾಸನಗಳಲ್ಲಿ ಜಾರ್‌ ಪದ್ಧತಿಯನ್ನನುಸರಿಸಿದ ಕಾಲಗಣನಾ ಸಂಕೇತವಾಕ್ಕ (ಕ್ರೋನೋಗ್ರ್ಯಾಮ್‌ 


ಕಂಡುಬರುತ್ತದೆ). 

ಈ ಶಾಸನಗಳಿಂದ ಈಗ ಉಳಿದು ನಿಂತಿರುವ ಅನೇಕ ಕಟ್ಟಡಗಳ ಅವಶೇಷಗಳನ್ನು ಗುರ್ತಿಸು 
ವುದು ಸಃ ಭಸಾಧ್ಯವಾಗಿದೆ. ಇದಲ್ಲದೆ ಯಾವ ಯಾವ ಕಾಲದಲ್ಲಿ ವಾಸ್ತುಶಿಲ್ಪವು ಯಾವ ಯಾವ ರೀತಿ 
ಯಲ್ಲಿ ಬೆಳೆದು ಬಂದಿತೆಂಬುದನ್ನೂ ಈ ಬೆಳವಣಿಗೆಯ ಆಧಾರದಿಂದ ಹೊಸ ಹೊಸ ಪಂಥ ಅಥವಾ 
ಶೈಲಿ ಹೇ ಗೆ ಮೂಡಿತೆಂಬುದನ್ನೂ ಚರ್ಚಿಸುವುದಕ್ಕೆ ಇದರಿಂದ ಅನುಕೂಲವಾಗುತ್ತದೆ. ಅದರಲ್ಲೂ 
ಸಮಾಧಿಗಳಲ್ಲಿರುವ ಶಾಸನಗಳಿಂದ ಆ ಸಮಾಧಿಯು ಯಾವ ಪ್ರಸಿದ್ಧ ವ್ಯಕ್ತಿಗೆ ಸೇರಿದ್ದೆಂಬುದನ್ನು ಗುರು 
ತಿಸು ವುದಕ್ಕೂ ಅಥವಾ ಇಂತಹ ಒಂದು ಸಮಾಧಿಯು ಇಂತಹ ಒಬ್ಬ ವ್ಯಕ್ತಿಯದೆಂದು ರೂಢಿಯಿದ್ದೆಡೆ 
ಶಾಸನವೂ ಒಂ ಇಡು ದೊರಕಿದರೆ ಆ ರೂಢಿಯನ್ನು ಅದು ದೈ | ಢಪಡಿಸುವುದಕ್ಕೂ ಸಹಾಯಕವಾಗುತ್ತದೆ. 
ಈ ಶಾಸನಗಳಿಲ್ಲದಿದ್ದರೆ ಎಷ್ಟೋ ಗೋರಿಗಳು ಅನಾಮಧೇಯವಾಗಿಯೇ ಉಳಿದುಬಿಡುತ್ತಿದ್ದುವು. 
ಬೆಂಗಳೂರಿನ ಕೋಟೆಯಲ್ಲಿರುವ. ಟಿಪ್ಪುಸುಲ್ತಾನನ ಅರಮನೆಗೆ " ಫರೂಕ್‌-ಮಹಲ್‌ ' ಎಂಬ ಸರಿ 
ತ್ರೆಂಬುದು ಈಗ ಬೆಂಗಳೂರಿನ ಪುರಾತತ್ವ ವಸ್ತುಪ್ರದರ್ಶನ ಶಾಲೆಯಲ್ಲಿರುವ ಶಾಸನವೊಂದಿಲ್ಲದಿದ್ದರೆ 
ಯಾರಿಗೂ ಗೊತ್ತಾಗುತ್ತಿರಲಿಲ್ಲ.54 


ಟಿಪ್ಪಣಿಗಳು 


Oo. 


ಎಪಿಗ್ರಾಫಿಯಾ ಇಂಡೋ ಮುಸ್ಲಿಮಿಕಾ (ಎ.ಇಂ ಲಮು) ೧೯೨೭-೨೮, ಪುಟ ೧೭, ಚಿ. 
ಅನ್ಯುಯಲ್‌ ರಿಪೋರ್ಟ್‌ ಆಫ್‌ ಇಂಡಿಯನ್‌ ಎಪಿಗ್ರಫಿ (ಆ.ರಿ.ಇಂ.ಎ.), ೧೯೬೪-೬೫, 
ಸಂ. ಡಿ. ೨೭೮. 

ಅದೇ. ೧೯೬೩-೬೪, ಸಂ. ಡಿ. ೧೮೭, ವಾಸ್ತವವಾಗಿ ಈ ಶಾಸನ ಕನ್ನಡ ನಾಡಿನಲ್ಲಿಲ್ಲ. 
ಎ.ಇಂ.ಮು., ೧೯೩೯-೪೦, ಪುಟ. ೧೭-೧೮. 
ಆ.ರಿ.ಇಂ.ಎ., ೧೯೫೯-೬೦, ಸಂ. ಡಿ. ೧೭೨. 
ಎ.ಇಂ.ಮು., ೧೯೨೯-೩೦, ಪು. ೨೧. 

ಅದೇ. ಪು. ೨೨. 


ಅದೇ. ೧೯೩೩-೩೪, ಅನುಬಂಧ, ಭಾಗ ಪು. ೫೫, ಆ.ರಿ.ಇಂ.ಎ., ೧೯೬೪-೬೫, ಸಂ 
೩೧೮, ಇತ್ಯಾದಿ. 


೯. ಎ.ಇಂ.ಮು. ಜಾ ಪು. ೧೯, ೨೧, ೧೯೩೯-೪೦, ಪು. ೧೫-೧೬., ಆ.ರಿ.ಇಂ.ಎ. 
೧೯೫೮-೫೯, ಸಂ. ೨೬೨, ೨೬೩, ೨೭೮, ೧೯೬೮-೬೯, ಸಂ. ಡಿ. ೩೮೭ ಇತ್ಯಾದಿ. 


೨ 


ಜ್‌ ಲ 8 


88838 


೧೫. 


[ಜೆ 


8 888388 


ಕನ್ನಡ ನಾಡಿನ ಅರಬ್ಬೀ ಮತ್ತು ಫಾರ್ಸೀ ಶಾಸನಗಳು ೬೩ 


ಎ.ಇಂ.ಮು., ೧೯೩೧-೩೨, ಪು. ೨೦, ಆ.ರಿ.ಇಂ.ಎ., ೧೯೫೮-೫೯, ಸಂ. ಡಿ. ೧೨೨. 

ಎ.ಇಂ.ಮು., ೧೯೩೯-೪೦, ಪು. ೧೭, ಆ.ರಿ.ಇ.ಎಂ., ೧೯೬೪-೬೫, ಸಂ. ಡಿ. ೩೨೪. 

ಆ.ರಿ.ಇಂ.ಎ., ೧೯೬೨-೬೩, ಸಂ. ಡಿ. ೧೫೨-೫೩. 

ಎ.ಇಂ.ಮು., ೧೯೨೭-೨೮, ಪು. ೧೭, (ಇಲ್ಲಿ ಹೆಸರನ್ನು ಬಖ್ತಿಯಾರ್‌ ಖಾನ್‌ ಎಂಬುದಾಗಿ 
ತಪ್ಪಾಗಿ ಓದಲಾಗಿದೆ.) ಆ.ರಿ.ಇಂ.ಎ., ೧೯೬೪-೬೫ ಸಂ. ಡಿ. ೨೮೨; ಮೆಮಾಯಿರ್ಸ್‌ ಆಫ್‌ 
ದಿ ಆರ್ಕಿಯಲಾಜಿಕಲ್‌ ಸರ್ವೇ ಆಫ್‌ ಇಂಡಿಯಾ (ಮೆ. ಆ ), ಸಂ. ೪೯, ಪು. ೨೫, 

ಆ.ರಿ.ಇಂ.ಎ., ೧೯೬೫-೬೬, ಸಂ. ಡಿ. ೨೭೧. 

ಆ.ರಿ.ಇಂ.ಎ., ೧೯೫೨-೫೩, ಸಂ. ಸಿ. ೩೭, ೪೨, ೪೪-೪೬; ೧೯೫೬-೫೭ ಸಂ. ಡಿ. ಒ೧್ಬ 
೧೯೫೮-೫೯, ಸಂ. ಡಿ. ೮೧೮೩ ೮೮, ೯೧, ೯೬, ೯ ಹಿ ೯೯, ೧೦೧, 0, 
೧೦೯-೧೧೨, ೧೨೫-೧೨೯, ೧೩೧, ೧೩೩, ೧೩೫, ೧೩೯, ೧೪೨-೪೩, ೧೪೬, ೧೫೪; 
೧೯೫೯-೬೦ ಸಂ. ೧೭೨-೭೩; ೧೯೬೨-೬೩, ಸಂ. ಡಿ. ೧೬೪, ೧೬೬, ೧೬೯, ೧೭೧-೭೨, 
೧೭೯, ೧೮೧, ೧೮೪-೮೬; ೧೯೬೩-೬೪ ಸಂ. ಡಿ. ೨೪೫, ೨೫; ೧೯೬೪-೬೫ ಸಂ. 
ಡಿ. ೨೪೪-೪೫, ೨೫೧, ೨೫೩, ೨೫೫ ೨೬೨, ೨೬೩, ೨೬೮, ೨೭೨, ೨೭೪, ೨೭೫, DE 
೨೮೨, ೨೯೦, ೨೯೮, ೨೯೯, ೩೦೦, ೩೨೨; ೧೯೬೫-೬೬, ಸಂ. ಡಿ. ೨೪೬, ೨೭೧, ಜಿಲ್ಲ 
೨೮೯, ೨೯೯, ೩೦೧; ೧೯೬೮-೬೯, ಸಂ. ಡಿ. ೩೮೧, ೩೯೧-೯೨, ೩೯೫, ೩೯೭, ೩೯೮, 
೪೦೩, ೪೦೯; ೧೯೭೦-೭೧, ಸಂ. ಡಿ. ೧೨೨-೨೪, ೧೨೬-೩೧; ಇತ್ಯಾದಿ. 

ಇವರಲ್ಲಿ ಕೆಲವರ ಬಗೆಗೆ ನೋಡಿ ಅದೇ: ೧೯೫೮-೫೯ ಸಂ. ಡಿ. ೮೬-೮೭, ೧೦೩ ೧೧೨; 
೧೯೬೨-೬೩ ಸಂ. ಡಿ. ೧೫೨-೫೩; ೧೯೬೪-೬೫ ಸಂ. ಡಿ. ೨೪೩; ೧೯೬೫-೬೬ ಸಂ. ಡಿ. 
೨೮೭; ೧೯೬೮-೬೯ ಸಂ. ಡಿ. ೩೮೦, ೩೮೫, ೪೦೮ ಇತ್ಯಾದಿ. 

ಆ.ರಿ.ಇಂ.ಎ., ೧೯೬೮-೬೯, ಸಂ. ಡಿ. ೩೮೦. 

ಅದೇ, ಸಂ. ಡಿ. ೩೮೫. 

ಅದೇ. ೧೯೬೫-೬೬, ಸಂ. ಡಿ. ೨೬೨-೬೬. 

ಎ.ಇಂ.ಮು. ೧೯೩೫-೩೬, ಪು. ೧೪. 

ಮೆ.ಆ.ಸ.ಇಂ., ಪು. ೬೧. 

ಆ.ರಿ.ಇಂ.ಎ., ೧೯೬೪-೬೫, ಸಂ. ಡಿ. ೨೭೧. 

ಎಪಿಗ್ರಾಫಿಯಾ ಇಂಡಿಕಾ--ಅರ್ಯಾಬಿಕ್‌ ಅಂಡ್‌ ಪರ್ಷಿಯನ್‌ ಸಪ್ಲಿಮೆಂಟ್‌ (ಎ.ಇಂ.ಅ.ಪ.ಸ.), 
೧೯೫೫ ಮತ್ತು ೧೯೫೬, ಪು. ೭೮. ಇಲ್ಲಿ ಕಾಲವನ್ನು ಹಿಜ್ರಾ ೯೦೧ ಎಂದು ಭಾವಿಸ 
ಲಾಗಿದೆ. ಆದರೆ ವಾಸ್ತವವಾಗಿ ಅದು ಷುಹುರ್‌ ೯೦೧. 

ಅದೇ. ೧೯೬೨, ಪು. ೬೩-೬೪. 

ಆ.ರಿ.ಇಂ.ಎ., ೧೯೬೩-೬೪, ಸಂ. ಡಿ. ೨೫೩. 

ಅದೇ. ೧೯೭೦-೭೧, ಸಂ. ೧೨೭. 

ಅದೇ. ೧೯೫೮-೫೯, ಸಂ. ಡಿ. ೮೫. 

ಸಾಮಾನ್ಯವಾಗಿ ಅಂಗಡಿ (ಮಳಿಗೆ)ಗಳನ್ನು ಕಟ್ಟಿಸಿ ಧಾರ್ಮಿಕ ಸಂಸ್ಥೆ ಗಳಿಗೆ ದಾನ ಮಾಡುವುದು 
ರೂಢಿಯಲ್ಲಿತ್ತು. ಪರೋಕ್ಷವಾಗಿ ವ್ಯಾಪಾರವೂ ಆದಾಯದ ಒಂದು ಮೂಲವಾಗಿತ್ತೆಂಬುದು 
ಇದರಿಂದ ವ್ಯಕ್ತವಾಗುತ್ತದೆ. 

ಅದೇ. ಆ.ರಿ.ಇಂ.ಎ., ೧೯೫೮-೫೯, ಸಂ. ಡಿ. ೧೨೩. 

ಎ.ಇಂ.ಮು., ೧೯೩೭-೮ 

ಆ.ರಿ.ಇಂ.ಎ., ೧೯೬೩-೬೪, ಸಂ. ಡಿ. ೨೫೮. 

ಅದೇ. ೧೯೫೮-೫೯, ಸಂ. ಡಿ. ೧೩೮. 


ಮಾನವಿಕ ಕರ್ಣಾಟಕ 


ಮೆ. ಆ. ಸ. ಇಂ., ೪೯, ಪು. ೮೫. 

ಅದೇ. ಪುಟ. ೮೩-೮೪. 

ಎ.ಇಂ.ಅ.ಪ.ಸ., ೧೯೬೨, ಪು. ೬೩-೬೪. 

ಆ.ರಿ.ಇಂ.ಎ. ೧೯೬೩-೬೪, ಸಂ. ಡಿ. ೨೪೯. 

ಎ.ಇಂ.ಮು.. ೧೯೩೭-೩೮, ಪು. ೧, ಆ.ರಿ.ಇಂ.ಎ., ೧೯೫೮-೫೯, ಸಂ. ಡಿ. ೫೮, ೧೦೩, 
೧೧೩; ೧೯೬೧-೬೨ ಸಂ. ಡಿ. ೧೮೧; ೧೯೬೨-೬೩, ಸಂ. ಡಿ. ೧೮೧-೮೨; ೧೯೬೩-೬೨, ' 
ಸಂ. ಡಿ. ೧೮೬, ೨೦೦, ೨೦೨-೨೦೪; ೧೯೬೪-೬೫, ಸಂ. ಡಿ. ೩೨೬ ಇತ್ಯಾದಿ. 

ಆ.ರಿ.ಇಂ.ಎ., ೧೯೬೪-೬೫, ಸಂ. ಡಿ. ೨೯೦-೯೧, ೨೯೮. 

ಅದೇ. ೧೯೬೫-೬೬, ಸಂ. ಡಿ. ೩೦೬. 

ಅದೇ. ಸಂ. ಡಿ. ೨೩೩-೩೪, ೨೪೨--೪೩. 

ಅದೇ. ೧೯೫೨-೫೩, ಸಂ. ಡಿ. ೩೯. 

ಅದೇ. ೧೯೭೦-೩೧, ಸಂ. ಡಿ. ೧೨೬-೨೭. 1 

ಬಾಂಬೆ ಗೆಜೆಟೀರ್‌, ಪು. ೬೬೩. ಕ 

ಆ.ರಿ.ಇಂ.ಎ., ೧೯೬೩-೬೪, ಸಂ. ಡಿ. ೨೬೬; ೧೯೬೪-೬೫ ಸಂ. ಡಿ. ೨೮೨; ಎ.ಇಂ.ಅ.ಪ.ಸ,, 
೧೯೫೫ ಮತ್ತು ೧೯೫೬, ಪು. ೭೪-೭೫; ೧೯೬೨, ಪು. ೬೩-೬೪. 

ಆ.ರಿ.ಇಂ.ಎ., ೧೯೬೪-೬೫, ಸಂ. ಡಿ. ೨೮೭. 

ಅದೇ. ೧೯೬೨-೬೩, ಸಂ. ಡಿ. ೧೬೩; ೧೯೬೫-೬೬ ಸಂ. ಡಿ. ೨೨೫; ಹೋಲಿಸಿ ಎ.ಇ.ಅ.ಪ.ಸ, 
೧೯೫೫ ಮತ್ತು ೧೯೫೬, ಪು. ೮೩. 

ಎ.ಇ.ಅ.ಪ.ಸ., ೧೯೫೩ ಮತ್ತು ೧೯೫೪, ಪು. ೪೨-೪೩. 

ಆ.ರಿ.ಇಂ.ಎ., ೧೯೬೪-೬೫, ಸಂ. ಡಿ. ೩೨೮. 

ಎ.ಇ.ಅ.ಪ.ಸ., ೧೯೫೫ ಮತ್ತು ೧೯೫೬, ಪು. ೭೮. w 

ಎ.ಇಂ.ಮು., ೧೯೩೫-೩೬, ಚಿ. ೧೯೩೯-೪೦; ಚಿ. ಬಿ (ಇದರ ಕಾಲವನ್ನು ಎ.ಇಂ.ಅ.ಪ.ಸ., 
೧೯೫೯ ಮತ್ತು ೧೯೬೦, ಪು. ೨೮ರಲ್ಲಿ ತಿದ್ದು ಸರಿಪಡಿಸಲಾಗಿದೆ) ಆ.ರಿ.ಇಂ.ಎ., ೧೯೬೪-೬೫, 
ಸಂ. ಡಿ. ೨೪೪, ೨೬೩, ೨೮೭, ೩೦೦; ೧೯೬೫-೬೬ ಸಂ. ಡಿ. ೨೩೭, ೨೩೯, ೨೭೪; 
೧೯೬೮-೬೯ ಸಂ. ಡಿ. ೩೮೫; ೧೯೭೦-೩೧ ಸಂ. ಡಿ. ೧೨೦ ಇತ್ಯಾದಿ. 

ಎ.ಇಂ.ಮು., ೧೯೨೫-೨೬, ಚಿ 

ಪ್ರೋಸೀಡಿಂಗ್ಸ್‌ ಆಫ್‌ ದಿ ಇಂಡಿಯನ್‌ ಹಿಸ್ಟರಿ ಕಾಂಗ್ರೆಸ್‌. ೩೨ನೆಯ ಅಧಿವೇಶನ, ಜಬಲ್‌ 
ಪುರ ೧೯೭೦, ಭಾಗ ೧, ಪು. ೪೨೭. 

ಆ.ರಿ.ಇಂ.ಎ., ೧೯೫೫-೫೬ ಸಂ. ಡಿ. ೧೦೯; ೧೯೬೨-೬೩ ಸಂ. ಡಿ. ೧೭೯, ೧೮೧; ೧೯೬೪-೬೫ 
ಸಂ. ಡಿ..೩೩೦; ೧೯೬೮-೬೯ ಸಂ. ಡಿ. ೪೦೮; ಎ.ಇಂ.ಮು., ೧೯೩೭-೩೮, ಚಿ ೧ 
ಇತ್ಯಾದಿ. 

ಆ.ರಿ.ಇಂ.ಎ., ೧೯೬೩-೬೮, 


ಕೆ.ಸ ೨೩೨೮೦ ಎಂಯುಪಿಎಂ--೫೦೦ 4 ೨೫ ಪ್ರತಿಗಳು--೨೧-೪.೮೨ - 


ಮೈಸೂರು ರಿಠ್ಶವಿದ್ಯಾನಿಲಯರ ಕ್ರೈಮಾಸಿಕಗಳು 


ರ್ನ ಮಾನವಿಕ ಕರ್ಕಾಟಕ 
has ವಿಜ್ಞಾನ ಕರ್ಕಾಟಕ 
ರ ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಜಿ ವೆಚ್ಚ ಸೇರಿ) 
ವಿದ್ಯಾರ್ಥಿಗಳಿಗೆ ೬. ನಾಲ್ಕು ರೂಪಾಯಿ 
ಇತರರಿಗೆ ೨. ಆರು ರೂಪಾಯಿ 
ಸಂಸೆಗಳಿಗೆ ೨೨. ಎಂಟು ರೂಪಾಯಿ 
(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಡೈರೆಕ್ಟರ್‌ 
4 ಪ್ರಸಾರಾಂಗ _ 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


